KA / BGGPO/2515WPP -47/2009-2011 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ | ಬೆಂಗಳೂರು, ಗುರುವಾರ, ಅಕ್ಟೋಬರ್ ೧, ೨೦೦೯ ( ಆಶ್ವಯುಜ ೯ , ಶಕ ವರ್ಷ ೧೯೩೧) | ಸಂಚಿಕೆ ೩೯ 


ಭಾಗ - ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಇವರ ನ್ಯಾಯಾಲಯದಲ್ಲಿ 

ಬಿ3: ಅಮೋ : ವಾಹನ- 02 / 08 - 09 , ದಿನಾಂಕ:25ನೇ ಜುಲೈ, 2009 
ಉಪಸ್ಥಿತರು : ಶ್ರೀ ಮಹೇಶ್ ಬಿ. ಶಿರೂರ್, ಭಾ . ಅ.ಸೇ ., 

ಅಧಿಕೃತ ಅಧಿಕಾರಿ ಹಾಗೂ 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಸಾಗರ ವಿಭಾಗ, ಸಾಗರ. 
ಪಿರ್ಯಾಧಿದಾರರು : ವಲಯ ಅರಣ್ಯಾಧಿಕಾರಿ , 

ಸಾಗರ ವಲಯ , ಸಾಗರ . 

( ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಾಗರ ) 
ಆರೋಪಿಗಳು : ಪತ್ತೆಯಾಗಿರುವುದಿಲ್ಲ 

ಬಾಧ್ಯತೆದಾರರು : ಯಾರೂ ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿಲ್ಲ. 
ಪ್ರಸ್ತಾವನೆ: 

ದಿನಾಂಕ:04.05.2008ರಂದು ಸಾಗರ ವಲಯದ ತ್ಯಾಗರ್ತಿ ಶಾಖೆಯ ವನಪಾಲಕರು ಹಾಗೂ ಸಿಬ್ಬಂದಿಯವರು 
ಮತ್ತು ರಾತ್ರಿ ಗಸ್ತಿನ ಸಿಬ್ಬಂದಿಯವರು ಸಾಗರ ತಾಲ್ಲೂಕು ಕಸಬಾ ಹೋಬಳಿ ಬಿಳಿಸಿರಿ ಗ್ರಾಮದ ಮೈನರ್ ಫಾರೆಸ್ಟ್‌ನಲ್ಲಿರುವ 
ಸಾಗುವಾನಿ ನೆಡುತೋಪಿನಲ್ಲಿ ಗಸ್ತು ಮಾಡುತ್ತಿರುವಾಗ ಬೆಳಿಗ್ಗೆ 6 - 15ರ ಸಮಯದಲ್ಲಿ ನೆಡುತೋಪಿನ ಒಳಗೆ ವಾಹನಕ್ಕೆ ಏನೋ 
ಲೋಡ್ ಮಾಡುವ ಸದ್ದು ಕೇಳಿಸಿತು . ಆ ದಿಕ್ಕಿಗೆ ವಾಹನದ ಹತ್ತಿರ ಇಲಾಖೆಯವರು ಹೋಗುವಷ್ಟರಲ್ಲಿ ವಾಹನಕ್ಕೆ ನಾಟಾವನ್ನು 
ತುಂಬುತ್ತಿದ್ದ ಐದಾರು ಜನರು ಓಡಿ ಪರಾರಿಯಾಗಿರುತ್ತಾರೆ. ಮುಂದುವರೆದು, ಇಲಾಖೆಯವರು ವಾಹನದ ಹತ್ತಿರ ಹೋಗಿ 
ನೋಡಲಾಗಿ ಟಾಟಾ ಏಸ್ ನಂಬರ್: ಕೆಎ -14 - ಎ - 2895, ಇಂಜಿನ್ ನಂಬರ್: 2751- D -105- FSZ -536824, ಛಾನ್ಸಿಸ್ 
ನಂಬರ್: 445051-FSZR-38795 ಮತ್ತೊಂದು ವಾಹನ ಬಜಾಜ್ ಸಿಟಿ-100 ನಂಬರ್‌:ಕೆಎ - 04 - ಇಜೆ- 3615 , ಇಂಜಿನ್ 
ನಂಬರ್ DUMBLF-55992, ಛಾನ್ಸಿಸ್ ನಂಬರ್:DUFBLF 33628 ಆಗಿದ್ದು, ಟಾಟಾ ಏಸ್ ವಾಹನದೊಳಗೆ ವಾಹನ 
ನಿಂತಲ್ಲಿಂದ ಅಕ್ಕಪಕ್ಕದಲ್ಲಿ 5 ಸಾಗುವಾನಿ ಮರಗಳಿಂದ ತಯಾರಿಸಿದ ಸಾಗುವಾನಿ ನಾಟಾ 14 = 0. 637ಎಂ3 ಇದ್ದು, ಈ 
ನಾಟಾಗಳ ಮೇಲೆ ಯಾವುದೇ ಇಲಾಖಾ ಛಾಪಾವಾಗಲೀ , ಅದನ್ನು ಸಾಗಿಸಲು ರಹದಾರಿಯಾಗಲೀ ಇರಲಿಲ್ಲವಾದ್ದರಿಂದ ಇದು 
ಅಕ್ರಮ ಸಾಗಾಣಿಕೆ ಎಂದು ಪರಿಗಣಿಸಿ, ಪ್ರಥಮ ವರ್ತಮಾನ ವರದಿ, ಮಹಜರ್ ವರದಿ, ಜಪ್ತಿ ವರದಿಯೊಂದಿಗೆ ವಾಹನ 
ಮತ್ತು ಅರಣ್ಯ ಉತ್ಪನ್ನವನ್ನು ಇಲಾಖಾ ಪರ ವಶಪಡಿಸಿಕೊಂಡು ಕರ್ನಾಟಕ ಅರಣ್ಯ ಕಾಯ್ದೆ 1963 ಸೆಕ್ಷನ್ 24 , 62, 71 ( ಎ) 
ಮತ್ತು ಕರ್ನಾಟಕ ಅರಣ್ಯ ಕಾನೂನು 1969ರ ಉಪನಿಯಮ 144, 165ರ ಪ್ರಕಾರ ಸಾಗರ ವಲಯದ ಅರಣ್ಯ ಮೊಕದ್ದಮೆ 
ಸಂಖ್ಯೆ: 07 / 08 - 09ನ್ನು ದಾಖಲಿಸಿ ವಾಹನವನ್ನು ಅಧಿಕೃತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ 

(೩೫೧೩ ) 


೩೫೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ವಿಭಾಗ, ಸಾಗರ ಇವರ ಸಮಕ್ಷಮ ಹಾಜರಡಿಸಿರುತ್ತಾರೆ. ನಂತರ ಈ ವಾಹನವನ್ನು ಸರ್ಕಾರಿ ನಾಟಾ ಸಂಗ್ರಹಾಲಯದಲ್ಲಿರುವ 
ವಾಹನ ಶೆಡ್ಡಿನಲ್ಲಿ ಸುರಕ್ಷತೆಗಾಗಿಡಲು ವಲಯ ಅರಣ್ಯಾಧಿಕಾರಿ , ಸರ್ಕಾರಿ ನಾಟಾ ಸಂಗ್ರಹಾಲಯ , ಸಾಗರ ಇವರ ಸುಪರ್ಧಿಗೆ 
ಕೊಡಲು ದಿನಾಂಕ:15.05 .2008ರಂದು ಆದೇಶವಾಗಿದೆ. 

ಈ ವಾಹನದ ಬಿ ಪ್ರತಿಯನ್ನು ಈ ನ್ಯಾಯಾಲಯಕ್ಕೆ ಒದಗಿಸುವಂತೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿ, ಯಶವಂತಪುರಂ 
(ಉತ್ತರ) ಬೆಂಗಳೂರು ಇವರಿಗೆ ಈ ನ್ಯಾಯಾಲಯದ ಪತ್ರ ಸಂಖ್ಯೆ: ಬಿ3:ಅಮೊ : ವಾಹನ - 02/08 - 09 ದಿನಾಂಕ: 22 . 05 .2008 
ರಂದು ಪತ್ರ ಬರೆದು ಕೋರಲಾಯಿತು. ಆದರೆ ಅವರಿಂದ ಇಲ್ಲಿಯವರೆವಿಗೂ ಯಾವುದೇ ಮಾಹಿತಿ ಈ ನ್ಯಾಯಾಲಯಕ್ಕೆ 
ಬಂದಿರುವುದಿಲ್ಲ. ಮುಂದಿನ ದಿನಗಳಲ್ಲಿ ಸದರಿ ವಾಹನದ ಬಗ್ಗೆ ಆರ್.ಸಿ. ಮಾಲೀಕರು ನ್ಯಾಯಾಲಯಕ್ಕೆ ಮೊರೆಹೋದಲ್ಲಿ 
ಸಾರಿಗೆ ಅಧಿಕಾರಿ, ಬೆಂಗಳೂರು ಇವರೇ ನೇರ ಹೊಣೆಗಾರರಾಗಿರುತ್ತಾರೆ. 

ಈ ವಾಹನದ ಹೆಚ್ಚಿನ ಪ್ರಚಾರಕ್ಕಾಗಿ 30 ದಿನಗಳ ಕಾಲಾವಕಾಶ ನೀಡಿ ವಾಹನದ ದಾಖಲೆಗಳನ್ನು 
ಒದಗಿಸುವಂತೆ ಅಧಿಸೂಚನೆ ಸಂಖ್ಯೆ: ಬಿ3:ಅಮೊ : ವಾಹನ - 01/ 08 - 09 ದಿನಾಂಕ:02.07.2008 ರಂದು ಹೊರಡಿಸಿ ಪ್ರತಿಯನ್ನು 
ನಿರ್ದೆಶಕರು, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಬೆಂಗಳೂರು ಮತ್ತು ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ ವಿಭಾಗ, 
ಬೆಂಗಳೂರು ಇವರಿಗೆ ಕಳುಹಿಸಿ ರಾಜ, ಮಟದ ಪ್ರಚಲಿತ ದೈನಿಕ ಪತ್ರಿಕೆ ಮತ್ತು ಗೆಜೆ 

ಲಾಗಿತ್ತು. ಅದರಂತೆ ಈ ಪ್ರಕಟಣೆಯು ದಿನಾಂಕ:02 .07. 2008 ರಂದು ಗೆಜೆಟ್ ಪತ್ರಿಕೆಯಲ್ಲಿ 

ನಗಳಾದರೂ ವಾಹನ ಮಾಲೀಕರಾಗಲೀ ಅಥವಾ ಅವರ ಪರ ವಕೀಲರಾಗಲೀ ಈ ನ್ಯಾಯಾಲಯಕ್ಕೆ 
ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸಿರುವುದಿಲ್ಲ. 

ಸಹಾಯಕ ಸರ್ಕಾರಿ ಅಭಿಯೋಜಕರು ದಿನಾಂಕ: 18 .07.2009ರಂದು ವಾದ ಮಂಡಿಸಿ ಈ ವಾಹನದಲ್ಲಿ ಸಾಗುವಾನಿ 
ನಾಟಾಗಳನ್ನು ಸಾಗಿಸಿದ ಬಗ್ಗೆ ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ , ಇವರು ಮಹಜರ್ ಪ್ರತಿ ಮತ್ತು ಪ್ರಥಮ 
ವರ್ತಮಾನ ವರದಿ, ಜಪ್ತಿ ವರದಿಯನ್ನು ಈ ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದರಿಂದ ಈ ವಾಹನದಲ್ಲಿ ಸಾಗುವಾನಿ 
ನಾಟಾಗಳನ್ನು ಅಕ್ರಮವಾಗಿ ಸಾಗಿಸಿರುವುದು ಸಾಬೀತಾಗಿರುತ್ತದೆ. ಈ ವಾಹನದ ಬಗ್ಗೆ ಗೆಜೆಟ್ ಪತ್ರಿಕೆಯಲ್ಲಿ ಪ್ರಕಟಣೆ ಹೊರಡಿಸಿ 
30 ದಿನಗಳಿಗಿಂತಲೂ ಹೆಚ್ಚು ಕಾಲವಾಗಿದ್ದರೂ ವಾಹನ ಮಾಲೀಕರಾಗಲೀ ಅಥವಾ ಅವರ ಪ್ರತಿನಿಧಿಗಳಾಗಲೀ ಯಾರೂ ಈ 
ನ್ಯಾಯಾಲಯಕ್ಕೆ ಕೈಮು ಅರ್ಜಿ ಸಲ್ಲಿಸಿರುವುದಿಲ್ಲ. ಆದ್ದರಿಂದ ವಾಹನ ಮತ್ತು ಅರಣ್ಯ ಉತ್ಪನ್ನಗಳನ್ನು ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಕೋರಿರುತ್ತಾರೆ . 

ಈ ಪ್ರಕರಣದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ, ಅಭಿಯೋಜಕರ ವಾದವನ್ನು ಕೇಳಿ, ಈ ವಾಹನದ ಬಗ್ಗೆ ಪತ್ರಿಕಾ 
ಪ್ರಕಟಣೆ ಹೊರಡಿಸಿದ್ದು, ಈ ಪ್ರಕಟಣೆಯು ರಾಜ್ಯ ಗೆಜೆಟ್‌ನಲ್ಲಿ ಪ್ರಕಟಗೊಂಡು 30 ದಿನಗಳಾದರೂ ಯಾರೂ ಹಕ್ಕು 
ಬಾಧ್ಯತೆಯ ಅರ್ಜಿಯನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸದೇ ಇದ್ದುದ್ದರಿಂದ ಈ ಪ್ರಕರಣದ ವಿದ್ಯಾಮಾನಗಳನ್ನು ಅರಿತು ಈ 
ಕೆಳಗಿನಂತೆ ಆದೇಶ ಹೊರಡಿಸಿದೆ. 

ಆದೇಶ 
ಮೇಲ್ಕಂಡ ಅಂಶಗಳನ್ನು ಗಣನೆಗೆ ತೆಗೆದುಕೊಂಡು, ಶ್ರೀ ಮಹೇಶ್ ಬಿ. ಶಿರೂರ್, ಭಾ . ಅ. ಸೇ ., ಅಧಿಕೃತ ಅಧಿಕಾರಿ 
ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಸಾಗರ ವಿಭಾಗ, ಸಾಗರ ಆದ ನಾನು, ಕರ್ನಾಟಕ ಅರಣ್ಯ ಕಾಯಿದೆ 1963 ಸೆಕ್ಷನ್ 
71( ಎ) ರಿಂದ ( ಜಿ) ಪ್ರಕಾರ ಹಾಗೂ ಈವರೆಗಿನ ತಿದ್ದುಪಡಿ ಅನುಸಾರ ವಲಯ ಅರಣ್ಯಾಧಿಕಾರಿ, ಸಾಗರ ವಲಯ , ಸಾಗರ 
ಇವರು ಜಪ್ತಿ ಮಾಡಿದ ವಾಹನ ಬಜಾಜ್ ಸಿಟಿ 100 ಬೈಕ್ ಕೆಎ - 04 - ಇಜೆ- 3615 ನ್ನು ( ಇಂಜಿನ್ ನಂಬರ್DUMBLF 
55992, ಛಾನ್ಸಿಸ್ ನಂ . DUFLF- 33628) ಈ ವಾಹನದಲ್ಲಿ ಕರ್ನಾಟಕ ಸರ್ಕಾರದ ಸಂಪತ್ತು ಆದ ಸಾಗುವಾನಿ ನಾಟಾ 
14 = 0.637ಎಂಟನ್ನು ಜೊತೆಯಲ್ಲಿದ್ದ ವಾಹನದಲ್ಲಿ ಅಕ್ರಮವಾಗಿ ಸಾಗಿಸಲು ಉಪಯೋಗಿಸಿರುತ್ತಾರೆ. ಆದ್ದರಿಂದ ವಾಹನ 
ಬಜಾಜ್ ಸಿಟಿ 100 ಬೈಕ್ ಕೆಎ - 04 - ಇಜೆ- 3615ನ್ನು ( ಇಂಜಿನ್ ನಂಬರ್DUMBLF -55992, ಛಾನ್ಸಿಸ್ ನಂ . DUFLF 
33628) ನ್ನು ಅಂತಿಮವಾಗಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡಿರುತ್ತೇನೆ. ಮುಟ್ಟುಗೋಲು ಹಾಕಿಕೊಂಡ ವಾಹನವನ್ನು 
ಸರ್ಕಾರಕ್ಕೆ ಅನುಕೂಲಕರವಾಗಿ ವಿಲೇ ಮಾಡಲು ಆದೇಶಿಸಿದೆ. ಈ ಆದೇಶವನ್ನು ಹೇಳಿ ಬರೆಯಿಸಿ, ಗಣಕಯಂತ್ರದಲ್ಲಿ ಮುದ್ರಿಸಿ, 
ನಂತರ ಸರಿಪಡಿಸಿ ದಿನಾಂಕ: 25. 07.2009 ರಂದು ನನ್ನ ಸಹಿ ಹಾಗೂ ಮೊಹರಿನೊಂದಿಗೆ ತೆರೆದ ನ್ಯಾಯಾಲಯದಲ್ಲಿ 
ಆದೇಶಿಸಿದ್ದೇನೆ. ಈ ಆದೇಶ ಹೊರಡಿಸಿದ 30 (ಮೂವತ್ತು) ದಿನಗಳೊಳಗಾಗಿ ಯಾರೂ ಈ ನ್ಯಾಯಾಲಯಕ್ಕೆ 
ಹಕ್ಕುಬಾಧ್ಯತೆಯ ಅರ್ಜಿ ಸಲ್ಲಿಸದೇ ಹೋದಲ್ಲಿ ಇದೇ ಅಂತಿಮ ಆದೇಶವಾಗಿರುತ್ತದೆ. 

ಅಧಿಕೃತ ಅಧಿಕಾರಿ ಹಾಗೂ 
ಪಿ . ಆರ್ .733 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ , 

ಸಾಗರ ವಿಭಾಗ , ಸಾಗರ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೧೫ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
- ಡಿ. ಟಿ.ಸಿ. ಆರ್ . ನಂ . 369 / 2008 - 09 , ದಿನಾಂಕ: 31 - 07 - 2009 

ಅಸಂ . ನಂ .1/ ಚಿವ/ ಪ್ರ. ವ.ವ. ನಂ .18/ 2008 - 09 , ದಿನಾಂಕ : 24 - 04 - 2009 
ಉಪಸ್ಥಿತರು : ಕೆ . ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು. 
- ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ಉಪ ನಿರೀಕ್ಷಕರು, ನಂ .1 

ಆರೋಪಿ ತಿಳಿದು ಬಂದಿರುವುದಿಲ್ಲ 
ಚಿಕ್ಕಮಗಳೂರು ವಲಯ . 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:24.04.2009 ರಂದು ಸಂಜೆ ಸುಮಾರು 4.30 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು ನಂ .1, 
ಚಿಕ್ಕಮಗಳೂರು ವಲಯ ಇವರು ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಚಿಕ್ಕಮಗಳೂರಿನಿಂದ ಮರ್ಲೆ ತಿಮ್ಮನಹಳ್ಳಿಗೆ 
ಹೋಗುವ ರಸ್ತೆಯಲ್ಲಿ ಗಸ್ತು ನಿರ್ವಹಿಸುತ್ತಿದ್ದಾಗ ಒಂದು ಲೂನಾ ಮೊಪೆಡ್ ವಾಹನ ನಿಂತಿದ್ದು, ವಾಹನದಲ್ಲಿ ಬಟ್ಟೆ 
ಚೀಲದೊಳಗೆ ಒಂದು ಚೌಕಟ್ಟಾದ ಬಾಕ್ಸ್ ಇರುವುದನ್ನು ಗಮನಿಸಿ ಅನುಮಾನದ ಮೇರೆಗೆ ವಾಹನದ ಬಳಿ ತೆರಳಿ ತಪಾಸಣೆ 
ಮಾಡಲಾಗಿ ಬಟ್ಟೆ ಚೀಲದೊಳಗೆ 180 ಮಿಲಿಯ 48 ಸೀಸೆ ನಂ .1 ಹೈವೇ ವಿಸ್ಕಿ ಬಾಟಲಿಗಳು ಇದ್ದು ಇವುಗಳ ಸಾಗಾಣಿಕೆಗೆ 
ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸಲು 
ಸ್ಥಳದಲ್ಲಿ ಯಾರು ಇಲ್ಲದೆ ಇದ್ದುದರಿಂದ , ಅಕ್ರಮವಾದುದೆಂದು ದೃಢಪಡಿಸಿಕೊಂಡು, ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು 

ದೊರೆತ ಮದವನು ವಾಹನ ಸಂಖೆ: ಕೆ. ಎ . 09 ಕೆ: 6163 (ಲೂನಾ ಸೂಪರ್ ಮೊಪೆಡ್) ನೊಂದಿಗೆ ಸರ್ಕಾರದ 
ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಕ್ರೈಂ ನಂ .18 /2008 - 09 ರಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರೆಸಿರುತ್ತಾರೆ . 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಮೈಸೂರು ಮತ್ತು ಚಿಕ್ಕಮಗಳೂರು ಇವರಿಗೆ 
ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಯಿತು. 

- ವಾಹನವು ಜಫ್ತಾಗಿ ಸುಮಾರು ಒಂದುವರೆ ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು , ಪತ್ರಿಕಾ ಪ್ರಕಟಣೆ 
ದಿನಾಂಕ:10 . 06.2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫ್ತಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 


೩೫೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ , ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

ಆದೇಶ ” 
ಕೆ. ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಸಣ , ನಂ .1/ ಚಿವ/ ಪ್ರ . ವ. ವ. 
ನಂ .18 /2008 - 09, ದಿನಾಂಕ:24.04.2009 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: ಕೆಎ - 09 - ಕೆ - 6163 ( ಲೂನಾ 
ಸೂಪರ್ ಮೊಪೆಡ್) ಹಾಗೂ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 8.460 ಲೀಟರ್ ಮದ್ಯವನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 31ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ. ಆರ್.785 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ.ಸಿ. ಆರ್. ನಂ .191/ 2008 - 09, ದಿನಾಂಕ:31ನೇ ಜುಲೈ , 2009 
ಪೊಲೀಸ್ ಉಪ ನಿರೀಕ್ಷಕರು ಬಾಳೆಹೊನ್ನೂರು ಪೊಲೀಸ್ ಠಾಣೆ ಇವರ ಕ್ರೈಂ ನಂ .11 /2008, ದಿನಾಂಕ:27.11.2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು 

ಆರೋಪಿ ಓಡಿ ಹೋಗಿರುತ್ತಾನೆ. 
ಬಾಳೆಹೊನ್ನೂರು ಪೊಲೀಸ್ ಠಾಣೆ. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:27.11.2008 ರಂದು ಪೊಲೀಸ್ ಉಪ ನಿರೀಕ್ಷಕರು, ಬಾಳೆಹೊನ್ನೂರು ಪೊಲೀಸ್ ಠಾಣೆ ಇವರು ಸಿಬ್ಬಂದಿ 
ಮತ್ತು ಪಂಚಾಯ್ತಿದಾರರೊಂದಿಗೆ, ಪಿ. ಸಿ. ಮಧ್ವರಾಜ್ ಎಂಬುವರು ಕ್ರೈಂ ನಂ .11 /2008ರಲ್ಲಿ ನೀಡಿದ ಪಿರ್ಯಾದಿನ ತನಿಖೆಗಾಗಿ 
ಖಾಂಡ್ಯ ಹೋಬಳಿ ದೇವದಾನ ಗ್ರಾಮಕ್ಕೆ ಸೇರಿದ ಎಲೆಕಲ್ ಸೇತುವೆ ಹತ್ತಿರ ಟಾರ್ ರಸ್ತೆಯ ಬಳಿ ತೆರಳಿ, ಪಿರ್ಯಾದಿನ 
ಸಾರಾಂಶದ ಪ್ರಕಾರ ಈ ದಿನ ಬೆಳಿಗ್ಗೆ 8.15 ಸಮಯದಲ್ಲಿ ಸಹಕಾರ ಸಾರಿಗೆಯ ಕಂಪನಿಯ ಬಸ್ ಸಂಖ್ಯೆ : ಕೆಎ18 - ಎ - 8989 
ಅನ್ನು ಎಲೆಕಲ್ಲು ತಿರುವಿನಲ್ಲಿ ಚಾಲನೆ ಮಾಡಿಕೊಂಡು ಬಾಳೆಹೊನ್ನೂರು ಕಡೆಗೆ ಬರುತ್ತಿದ್ದಾಗ, ಎದುರುಗಡೆಯಿಂದ ಕೆಎ - 03 
ಎನ್ - 6696 ನೊಂದಣಿ ಸಂಖ್ಯೆಯ ಮಾರುತಿ ಕಾರ್ ಚಾಲಕನು, ಕಾರನ್ನು ಅತಿ ವೇಗ ಮತ್ತು ಅಜಾಗರೂಕತೆಯಿಂದ ಚಾಲನೆ 
ಮಾಡಿಕೊಂಡು ಬಂದು ಬಸ್‌ಗೆ ಡಿಕ್ಕಿ ಹೊಡೆಸಿದ ಪರಿಣಾಮ , ಬಸ್‌ನ ಮುಂಭಾಗ ಮತ್ತು ಪಕ್ಕದ ಬಾಡಿ ಜಖಂಗೊಂಡಿದ್ದು, 
ನಂತರ ಕಾರ್‌ನಲ್ಲಿದ್ದ ಆರೋಪಿ ಚಾಲಕನು ಓಡಿ ಹೋಗಿದ್ದು, ಕಾರ್‌ನೊಳಗೆ ನೋಡಲಾಗಿ ಬ್ರಾಂಡಿ ಬಾಕ್ಸ್‌ಗಳಿದ್ದು, ಇವುಗಳನ್ನು 
ಅಕ್ರಮವಾಗಿ ಸಾಗಿಸುತ್ತಿದ್ದುದಾಗಿ ನೀಡಿದ ದೂರನ್ನಾಧರಿಸಿ, ಅಜಮಾಯಿಸಿ ನೋಡಲಾಗಿ ಕಾರಿನೊಳಗೆ 22 ಓಲ್ಡ್ ಮಂಕ್ ರಂನ 
ಮದ್ಯದ ರಟ್ಟಿನ ಪೆಟ್ಟಿಗೆಗಳಿದ್ದು, ಅದರಲ್ಲಿ 5 ಬಾಕ್ಸ್‌ಗಳು ಚೂರಾಗಿ ಒಡೆದು ಹೋಗಿದ್ದು, ಉಳಿದ 17 ರಟ್ಟಿನ ಪೆಟ್ಟಿಗೆಗಳಲ್ಲಿ ತಲಾ 
ಒಂದರಲ್ಲಿ 180 ಮಿಲಿಯ 48 ಸೀಸೆಗಳಂತೆ ಒಟ್ಟು 146.880 ಲೀಟರ್ ಮದ್ಯವಿದ್ದು, ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು 
ಜರುಗಿಸಿ, ದೊರೆತ ಮದ್ಯವನ್ನು ಜಖಂಗೊಂಡ ವಾಹನ ಸಂಖ್ಯೆ ಕೆಎ - 03 -ಎನ್- 6696 ( ಮಾರುತಿ ಕಾರ್) ರೊಂದಿಗೆ 
ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ವಶಪಡಿಸಿಕೊಂಡ ವಾಹನ ಮತ್ತು ಮದ್ಯವನ್ನು ಮುಂದಿನ ವಿಲೇವಾರಿ ಕುರಿತು 
ಈ ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ ನಿರೀಕ್ಷಕರು, ಚಿಕ್ಕಮಗಳೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 


ರು , 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧ , ೨೦೦೯ 

೩೫೧೭ 
ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಬೆಂಗಳೂರು 
ಮುಂದುವರೆದು ದಾವಣಗೆರೆ ಇವರಿಗೆ ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಯಿತು. 

- ವಾಹನವು ಜಫ್ತಾಗಿ ಸುಮಾರು ಒಂದು ವರ್ಷ ನಾಲ್ಕು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು 
ಬದ್ದ ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 . 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ವಶಪಡಿಸಿಕೊಂಡ ಮದ್ಯದ ಪೈಕಿ ಮಾದರಿ ತೆಗೆದು ಉಳಿದ ಮದ್ಯವನ್ನು ಈಗಾಗಲೇ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ವಿಲೇವಾರಿ ಮಾಡಿದ್ದು, ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ 
ಅಭಿಪ್ರಾಯ ಪಡೆಯಲಾಯಿತು. ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು 
ವಾಹನದ ಮಾಲೀಕರ ಗಮನಕ್ಕೆ ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫ್ತಾದಾಗಿನಿಂದ ಈವರೆವಿಗೂ 
ದೀರ್ಘಕಾಲಾವಧಿಯ ಸಮಯದಲ್ಲಿ ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ 
ನ್ಯಾಯಾವಾದಿಗಳ ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ 
ಶಾಮೀಲಾಗಿರುವುದು ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷಾಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ.ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ . 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು 
ಬಾಳೆಹೊನ್ನೂರು ಪೊಲೀಸ್ ಠಾಣೆ ಇವರ ಕೈಂ ನಂ .11 /2008, ದಿನಾಂಕ: 27.11.2008 ರಲ್ಲಿ ವಶಪಡಿಸಿಕೊಳ್ಳಲಾದ 
ಜಖಂಗೊಂಡ ವಾಹನ ಸಂಖ್ಯೆ ಕೆಎ - 03 -ಎನ್ - 6696 ( ಮಾರುತಿ ಕಾರ್ ) ಅನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ 
ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 31ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್. 786 

ಡೆಪ್ಯೂಟಿ ಕಮೀಷನರ್ ಆಫ್ ಎಸ್ 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


೩೫೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧ , ೨೦೦೯ 

ಭಾಗ- ೩ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ.ಸಿ. ಆರ್ . ನಂ . 220 /2008 - 09 , ದಿನಾಂಕ:31ನೇ ಜುಲೈ , 2009 
ಪೊಲೀಸ್ ಉಪ ನಿರೀಕ್ಷಕರು, ತರೀಕೆರೆ ಪೊಲೀಸ್ ಠಾಣೆ, ಇವರ ಕೈ ನಂ . 97/2008 , ದಿನಾಂಕ:12 .05.2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
- ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು , 

ಚಂದ್ರಪ್ಪ ಬಿನ್ ಬೈರಪ್ಪ , 
ತರೀಕೆರೆ ಪೊಲೀಸ್ ಠಾಣೆ. 

ದೊರನಾಳು , ತರೀಕೆರೆ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:12 . 05 . 2008 ರಂದು ಸಂಜೆ ಸುಮಾರು 7.30 ಗಂಟೆ ಸಮಯದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು, ತರೀಕೆರೆ 
ಪೊಲೀಸ್ ಠಾಣೆ ಇವರು ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ತರೀಕೆರೆ ಪಟ್ಟಣದ ಕೋಡಿಕ್ಯಾಂಪ್‌ನಲ್ಲಿರುವ ಅಲಂಕಾರ್ 
ಹೋಟೆಲ್ ಮುಂಭಾಗ ಗಸ್ತು ನಿರ್ವಹಿಸುತ್ತಿದ್ದಾಗ, ತರೀಕೆರೆ ಟೌನ್ ಕಡೆಯಿಂದ ಒಬ್ಬ ಅಸಾಮಿಯು ಒಂದು ಮೋಟಾರ್ 
ಬೈಕ್‌ನಲ್ಲಿ ಒಂದು ಬಿಳಿಯ ಪ್ಲಾಸ್ಟಿಕ್ ಚೀಲದ ಗಂಟನ್ನು ಇಟ್ಟುಕೊಂಡು ಬರುತ್ತಿರುವುದನ್ನು ಗಮನಿಸಿ, ಅನುಮಾನದ ಮೇರೆಗೆ 
ತಡೆದು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ಸದರಿ ಚೀಲದಲ್ಲಿ 180 ಮಿಲಿಯ 48 ಸೀಸೆ ವಿಂಡೇರ್ ಡಿಲಕ್ಸ್ ವಿಸ್ಕಿ ಬಾಟಲಿಗಳು 
ಇದ್ದು ಇವುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನದಲ್ಲಿದ್ದ ವ್ಯಕ್ತಿ ಚಂದ್ರಪ್ಪ ಬಿನ್ ಬೈರಪ್ಪ, ದೋರನಾಳು ಗ್ರಾಮ , ತರೀಕೆರೆ 
ತಾಲ್ಲೂಕು: ಇವರು ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸದೆ 
ಇದ್ದುದರಿಂದ, ಅಕ್ರಮವಾದುದೆಂದು ದೃಢಪಡಿಸಿಕೊಂಡು, ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ 
ಮದವನು ವಾಹನ ಸಂಖ್ಯೆ : ಕೆಎ - 14 - ಹೆಚ್ - 9588 ( ಹಿರೋಹೊಂಡ ಮೋಟಾರ್ ಸೈಕಲ್) ರೊಂದಿಗೆ ಸರ್ಕಾರದ ವಶಕೆ, 
ಅಮಾನತ್ತುಪಡಿಸಿಕೊಂಡು ಆರೋಪಿಗಳನ್ನು ದಸ್ತಗಿರಿಗೊಳಿಸಿ ಕ್ರೈಂ ನಂ .97 /2008 ರಲ್ಲಿ ಪ್ರಕರಣವನ್ನು ದಾಖಲಿಸಿ 
ವಶಪಡಿಸಿಕೊಂಡ ವಾಹನ ಮತ್ತು ಮದ್ಯವನ್ನು ಮುಂದಿನ ವಿಲೇವಾರಿ ಕುರಿತು ಈ ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ 
ನಿರೀಕ್ಷಕರು, ತರೀಕೆರೆ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ . 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇವರಿಗೆ 
ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಯಿತು. 

ವಾಹನವು ಜಫ್ತಾಗಿ ಸುಮಾರು ಒಂದು ವರ್ಷ ಒಂದು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು 
ಬದ್ದ ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 .2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ . 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆ 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 


೧ 


. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೧೯ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ.ಸಿ. ಹರಿದಾಸ್, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, ತರೀಕೆರೆ 
ಪೊಲೀಸ್ ಠಾಣೆ, ಇವರ ಕೈ ನಂ . 97 /2008, ದಿನಾಂಕ: 12 .05. 2008 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ : ಕೆಎ 
14 - ಹೆಚ್ - 9588 (ಹಿರೋಹೊಂಡ ಬೈಕ್) ಹಾಗೂ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 8,460 
ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 31ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ .ಆರ್. 787 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ , ಚಿಕ್ಕಮಗಳೂರು ಜಿಲ್ಲೆ, 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ. ಟಿ. ಸಿ. ಆರ್ . ನಂ .195/ 2008 - 09 , ದಿನಾಂಕ:31ನೇ ಜುಲೈ, 2009 
ಅಬಕಾರಿ ನಿರೀಕ್ಷಕರು ತರೀಕೆರೆ ವಲಯ ಪ್ರ . ವ . ವ ನಂ .15 /2008 - 09, ದಿನಾಂಕ:04.01.2009 
ಉಪಸ್ಥಿತರು: ಕೆ.ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ನಿರೀಕ್ಷಕರು , 

ಕೆ.ಎಸ್. ಮಲ್ಲಿಕಾರ್ಜುನ ಬಿನ್ ಶಾಂತಪ್ಪ 
ತರೀಕೆರೆ ವಲಯ 

ಸಾಕಿನ್ ಆಲದಹಳ್ಳಿ ಗ್ರಾಮ, ಕಡೂರು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:04.01 .2009 ರಂದು ಬೆಳಿಗ್ಗೆ 9.00 ಗಂಟೆ ಸಮಯದಲ್ಲಿ ಬಂದ ಖಚಿತ ವರ್ತಮಾನದ ಮೇರೆಗೆ ಅಬಕಾರಿ 
ಉಪ ನಿರೀಕ್ಷಕರು, ತರೀಕೆರೆ ವಲಯ ಇವರು ತಮ್ಮ ಸಿಬ್ಬಂದಿ ಹಾಗೂ ಪಂಚರೊಂದಿಗೆ ತರೀಕೆರೆ ತಾಲ್ಲೂಕು ಲಿಂಗದಹಳ್ಳಿ 
ಹೋಬಳಿ ಹುಲಿತಿಮ್ಮಾಪುರ ಗ್ರಾಮದ ಬಳಿ ರಸ್ತೆ ಗಾವಲು ನಿರ್ವಹಿಸುತ್ತಿರುವಾಗ, ಒಂದು ಬೈಕ್‌ನಲ್ಲಿ ಒಬ್ಬ ವ್ಯಕ್ತಿಯು ಪ್ಲಾಸ್ಟಿಕ್ 
ಕ್ಯಾನ್‌ಗಳನ್ನು ಕಟ್ಟಿಕೊಂಡು ಬರುತ್ತಿರುವುದನ್ನು ಗಮನಿಸಿ ಅನುಮಾನದ ಮೇರೆಗೆ ತಡೆದು ನಿಲ್ಲಿಸಿ ಪರಿಶೀಲಿಸಿದಾಗ ವಾಹನ 
ಸಂಖ್ಯೆ : ಎ. ಪಿ. 02 - ಹೆಚ್‌: 2645 ರ ( ಟಿ. ವಿ.ಎಸ್. ಮ್ಯಾಕ್ಸ್ 100 ) ಬೈಕ್ ಆಗಿದ್ದು ನಂತರ ಕ್ಯಾನ್‌ಗಳನ್ನು ಪರಿಶೀಲಿಸಿದಾಗ 2 
ಪ್ಲಾಸ್ಟಿಕ್ ಕ್ಯಾನ್‌ಗಳಲ್ಲಿ ಒಟ್ಟು 40 ಲೀಟರ್‌ನಷ್ಟು ಸೇಂದಿ ಇದ್ದು, ಸದರಿ ಸೇಂದಿ ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನದಲ್ಲಿದ್ದ 
ವ್ಯಕ್ತಿಯನ್ನು ವಿಚಾರಿಸಿದಾಗ ದಾಖಲಾತಿಗಳನ್ನು ಹಾಜರುಪಡಿಸದೆ ಇದ್ದುದರಿಂದ ಅಕ್ರಮವಾದುದೆಂದು ದೃಢಪಡಿಸಿಕೊಂಡು 
ಆರೋಪಿ ಕೆ.ಎಸ್ . ಮಲ್ಲಿಕಾರ್ಜುನ ಬಿನ್ ಶಾಂತಪ್ಪ ಇವರನ್ನು ದಸ್ತಗಿರಿಗೊಳಿಸಿ ಸೇಂದಿಯೊಂದಿಗೆ ವಾಹನವನ್ನು ಜಫ್ತುಪಡಿಸಿ 
ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಪ್ರ . ವ. ವ, ನಂ . 15/2008 - 09 , ರಲ್ಲಿ ಮೊಕದ್ದಮೆ ದಾಖಲು ಮಾಡಿ, 
ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಹಾಗೂ ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ತನಿಖೆಯನ್ನು ಮುಂದುವರೆಸಿರುತ್ತಾರೆ. 


೩೫೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧ , ೨೦೦೯ 

ಭಾಗ - ೩ 
ವಶಪಡಿಸಿಕೊಂಡ ವಾಹನ ಹಾಗೂ ಸೇಂದಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ, ವಾಹನದ ಮಾಲೀಕರಿಗೆ | ಅಪಾದಿತರಿಗೆ 
ಪ್ರಕರಣದಲ್ಲಿ ಜಫ್ತುಪಡಿಸಿದ ಸೇಂದಿ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು 
ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಬಿ) ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಲು ಕ್ರಮ 
ಕೈಗೊಂಡು, ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು 
ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದ ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರೆಸಲಾಯಿತು. 

- ವಾಹನವು ಜಫ್ತಾಗಿ ಸುಮಾರು ಐದು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ ಸಂಬಂಧಿಸಿದವರ ತಿಳುವಳಿಕೆಗಾಗಿ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10.06. 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ . 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 

ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ 
ಸಾಕ್ಷಾಧಾರಗಳನ್ನು ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳ ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು 
ಗಮನದಲ್ಲಿಟ್ಟುಕೊಂಡು ಈ ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43( ಸಿ) ಅಡಿಯಲ್ಲಿ 
ನಡವಳಿಗಳನ್ನು ಜರುಗಿಸಿ ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ ” 
ಕೆ.ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ . 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ನಿರೀಕ್ಷಕರು ತರೀಕೆರೆ ವಲಯ 
ಪ್ರ. ವ. ವ, ನಂ .15 /2008 - 09, ದಿನಾಂಕ: 04 .01.2009 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: ಎಪಿ - 02 - ಹೆಚ್ - 2645 
ರ ( ಟಿ. ವಿ.ಎಸ್. ಮ್ಯಾಕ್ಸ್ 100 ) ಹಾಗೂ ಸೇಂದಿ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 38 ಲೀಟರ್ 
ಸೇಂದಿಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 31ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ .788 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧ , ೨೦೦೯ 

೩೫೨೧ 
ಅಧಿಕೃತ ಅಧಿಕಾರಿ ಮತ್ತು ಉಪ ಅರಣ್ಯ ಸಂರಕ್ಷಣಾಧಿಕಾರಿ , ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು ಇವರ 

ನ್ಯಾಯಾಲಯ 
ಸಂ : ಎ3 /ಎಫ್ಓಸಿ/ಸಿಆರ್ - 116 / 04 - 05, ದಿನಾಂಕ:8ನೇ ಸೆಪ್ಟೆಂಬರ್ , 2009 

ಅಧಿಕೃತ ಜ್ಞಾಪನಾಪತ್ರ 
ವಿಷಯ : ಪರವಾನಗಿ ಇಲ್ಲದೆ ಶ್ರೀಗಂಧ ಕಳ್ಳಸಾಗಾಣಿಕೆಯಲ್ಲಿ ಸಿಕ್ಕಿಬಿದ್ದ ಟಿವಿಎಸ್ ಮೊಪೆಡ್ ಸಂಖ್ಯೆ: ಕೆಎ06ಅರ್ 
* 7684ರ ಬಗ್ಗೆ. 

ಅರಣ್ಯ ಮೊಕದ್ದಮೆ ಸಂಖ್ಯೆ:14 /03 - 04 ದಿನಾಂಕ:01.10 .2003 ರಲ್ಲಿ ಟಿವಿಎಸ್ ಮೊಪೆಡ್ ಸಂಖ್ಯೆ: ಕೆಎ06ಅರ್ 
7684 ರಲ್ಲಿ ನೆಲಮಂಗಲ ವಲಯದ ಕೃಷ್ಣರಾಜಪುರ ಅರಣ್ಯದಲ್ಲಿ ಶ್ರೀಗಂಧ ಕಳ್ಳಸಾಗಾಣಿಕೆಯಲ್ಲಿ ತೊಡಗಿದ್ದು , ಇಲಾಖಾ ಪರ 
ಅಮಾನತ್ತುಪಡಿಸಲಾಗಿದೆ. 

ಸದರಿ ವಾಹನದ ಮಾಲೀಕತ್ವದ ಬಗ್ಗೆ ಸಹಾಯಕ ಸಾರಿಗೆ ಅಧಿಕಾರಿ, ತುಮಕೂರು ಇವರಿಂದ ದೃಢೀಕರಣ ಪಡೆದು 
ಈಗಾಗಲೇ ಸಂಬಂಧಪಟವರಿಗೆ ನೋಟಿಸ್ ಜಾರಿ ಮಾಡಿ ಹಾಗೂ ದಿನಾಂಕ : 03 . 02 . 2005 ರಂದು “ ಈ ಸಂಜೆ ” “ ಹೊಸ 
ದಿಗಂತ ” ದಿನಪತ್ರಿಕೆಯಲ್ಲಿ ನೋಟೀಸ್‌ನ ಪ್ರಕಟಣೆ ಜಾರಿಗೊಳಿಸಿ ಶ್ರೀ ಡಿ.ಎಸ್. ನರಸಿಂಹಮೂರ್ತಿ ಬಿನ್ ನರಸೇಗೌಡ, 
ರಂಗನಾಥಪುರ, ನಾಗವಲ್ಲಿ ಅಂಚೆ, ತುಮಕೂರು ಜಿಲ್ಲೆ ಇವರಿಗೆ ನೀಡಿದ್ದರೂ ಈವರೆವಿಗೂ ಸಂಬಂಧಪಟ್ಟ ದಾಖಲಾತಿಗಳನ್ನು 
ಈ ಕಛೇರಿಗೆ ಸಲ್ಲಿಸಿರುವುದಿಲ್ಲ . ಹಾಗೂ ನ್ಯಾಯಾಲಯ ಪರ ಯಾವುದೇ ವಕಾಲತ್ತನ್ನು ಹಾಜರಾತಿಪಡಿಸಿರುವುದಿಲ್ಲ. 
ಆದ್ದರಿಂದ ಏಕಪಕ್ಷೀಯವಾಗಿ ಈ ಕೆಳಸಹಿದಾರರ ಆದೇಶ. 

ಆದೇಶ 
ನೆಲಮಂಗಲ ಅರಣ್ಯ ವಲಯಕ್ಕೆ ಸೇರಿದ ಕೃಷ್ಣರಾಜಪುರ ಅರಣ್ಯ ವ್ಯಾಪ್ತಿಯಲ್ಲಿ ಶ್ರೀಗಂಧ ಕಳ್ಳಸಾಗಾಣಿಕೆಯಲ್ಲಿ 
ತೊಡಗಿದ್ದ ಟಿವಿಎಸ್ ಮೊಪೆಡ್ ಸಂಖ್ಯೆ: ಕೆಎ06ಅರ್ 7684 ಸರ್ಕಾರದ ಪರ ಮುಟ್ಟುಗೋಲು 

ಗೋಲು ಹಾಕಿಕೊಂಡು 1963ರ 
ಕರ್ನಾಟಕ ಅರಣ್ಯ ಕಾಯ್ದೆಯಡಿ ಸೆಕನ್ 71ಎ ಮತ್ತು 71ಡಿ ರನ್ವಯ ಮೊಕದ್ದಮೆ ದಾಖಲಾದ 30 ದಿನದೊಳಗೆ ಯಾವುದೇ 
ಮಾಲೀ ಢೀಕರಣವು ಈ ನ್ಯಾಯಾಲಯದಲ್ಲಿ ದೃಢಪಡದೇ ಇರುವುದರಿಂದ ಹಾಗೂ ಆಪಾದಿತನಿಗೆ ಈ 
ನ್ಯಾಯಾಲಯದಿಂದ ನೋಟೀಸ್ ಜಾರಿ ಮಾಡಿದರೂ ಹಾಜರಾಗದೇ ಇರುವುದು ಸದರಿ ಅಪರಾಧ ಒಪ್ಪಿದಂತೆಯಾದ್ದರಿಂದ 
ವಶಪಡಿಸಿಕೊಳ್ಳಲಾದ ಶ್ರೀಗಂಧ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಮಾಡಲಾಗಿದೆ. ಈ ಆದೇಶವು 
ದಿನಾಂಕ:07.09.2009 ರಂದು ಜಾರಿಗೊಳಿಸಲಾಗಿದೆ ಹಾಗೂ ಸಾರ್ವಜನಿಕ ಹರಾಜು ಮೂಲಕ ವಿಲೇವಾರಿ ಮಾಡಲು ಕ್ರಮ 
ಕೈಗೊಳ್ಳಲು ಆದೇಶಿಸಿದೆ. 

ಅಧಿಕೃತ ಅಧಿಕಾರಿ ಮತ್ತು 
ಪಿ . ಆರ್‌. 912 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

ಬೆಂಗಳೂರು ಗ್ರಾಮಾಂತರ ವಿಭಾಗ, ಬೆಂಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
- ಡಿ. ಟಿ.ಸಿ.ಆರ್. ನಂ .255/ 2008 - 09 , ದಿನಾಂಕ:24ನೇ ಜುಲೈ , 2009 
ಅಬಕಾರಿ ಉಪ ನಿರೀಕ್ಷಕರು, ಕೊಪ್ಪ ವಲಯ ಇವರ ಕ್ರೈಂ ಸಂ ; 1/2008 - 09 , ದಿನಾಂಕ:12.02. 2009 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ಉಪ ನಿರೀಕ್ಷಕರು, ಕೊಪ್ಪ ವಲಯ . 

ಬಿ. ಆರ್‌. ರಾಘವೇಂದ್ರ ಬಿನ್ ಪುಟ್ಟಪ್ಪಗೌಡ 

ಸಾಕಿನ್ ಹೊಸೂರು,ತೀರ್ಥಹಳ್ಳಿ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:12 .02.2009 ರಂದು ಬೆಳಿಗ್ಗೆ ಸುಮಾರು 10.30 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು, ಕೊಪ್ಪ 
ವಲಯ ಇವರು ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಕೊಪ್ಪ ತಾಲ್ಲೂಕು ಗಡಿಕಲ್ಲು 
ಗ್ರಾಮದ ಅಂಬಿಗುಡಿ ಎಂಬಲ್ಲಿ ಗಸ್ತು ನಿರ್ವಹಿಸುತ್ತಿದ್ದಾಗ, ಒಂದು ಸ್ಕೂಟರ್‌ನಲ್ಲಿ ಎರಡು ತುಂಬಿದ ಪ್ಲಾಸ್ಟಿಕ್ ಕ್ಯಾನ್‌ಗಳನ್ನು 
ಹೊಂದಿ ಒಬ್ಬ ವ್ಯಕ್ತಿ ಸವಾರಿ ಮಾಡಿಕೊಂಡು ಬರುತ್ತಿರುವುದನ್ನು ಗಮನಿಸಿ, ಅನುಮಾನದ ಮೇರೆಗೆ ತಡೆದು ವಾಹನವನ್ನು 
ನಿಲ್ಲಿಸಲು ಸೂಚಿಸಿದಾಗ ವಾಹನವನ್ನು ಬಿಟ್ಟು ಓಡಿ ಹೋಗಿದ್ದು, ಹಿಂಬಾಲಿಸಿ ಸಿಗದೆ ಇದ್ದಾಗ ಹಿಂದಿರುಗಿ ತಪಾಸಣೆ 
ಮಾಡಲಾಗಿ ಪ್ಲಾಸ್ಟಿಕ್ ಕ್ಯಾನ್‌ಗಳಲ್ಲಿ ಅಂದಾಜು 60 ಲೀಟರ್ ಸೇಂದಿ ಇದ್ದು ಸೇಂದಿ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಅಧಿಕೃತ 


೩೫೨೨ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ರಹದಾರಿ ಪತ್ರ ಅಥವಾ ಸಂಬಂಧಿಸಿದ ದಾಖಲಾತಿಗಳನ್ನು ಹಾಜರುಪಡಿಸಲು ಆರೋಪಿ ಓಡಿ ಹೋಗಿದ್ದರಿಂದ 
ಅಕ್ರಮವಾದುದೆಂದು ದೃಢಪಡಿಸಿಕೊಂಡು ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ ಸೇಂದಿಯನ್ನು 
ವಾಹನ ಸಂಖ್ಯೆ : ಕೆಎ. 19 ಜೆ.:7986 (ಬಜಾಜ್ ಸ್ಕೂಟರ್ ) ಯೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಓಡಿ 
ಹೋದ ಆರೋಪಿಯ ಬಗ್ಗೆ ವಿಚಾರಿಸಲಾಗಿ ಬಿ . ಆರ್. ರಾಘವೇಂದ್ರ ಬಿನ್ ಮಟ್ಟಪ್ಪಗೌಡ, ಗುಡ್ಡಕೆರೆ ಹೊಸೂರು ವಾಸ, 
ತೀರ್ಥಹಳ್ಳಿ ತಾ: ಎಂದು ತಿಳಿದು ಬಂದಿದ್ದು, ಆರೋಪಿಯ ವಿರುದ್ದ ಕ್ರೈಂ ನಂ .1/2008 - 09 ರಲ್ಲಿ ಪ್ರಕರಣವನ್ನು ದಾಖಲಿಸಿ 
ತನಿಖೆ ಮುಂದುವರೆಸಿರುತ್ತಾರೆ. 

* ವಶಪಡಿಸಿಕೊಂಡ ವಾಹನ ಹಾಗೂ ಸೇಂದಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಮಂಗಳೂರು ಮತ್ತು ಚಿಕ್ಕಮಗಳೂರು 
ಇವರಿಗೆ ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಯಿತು. 

ವಾಹನವು ಜಫ್ತಾಗಿ ಸುಮಾರು ನಾಲ್ಕು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 . 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಈ ಪ್ರಕರಣದಲ್ಲಿನ ಆರೋಪಿಯು ಉದ್ದೇಶ ಪೂರ್ವಕವಾಗಿ 
ಅಕ್ರಮದಲ್ಲಿ ಭಾಗಿಯಾಗಿದ್ದರಿಂದಲೇ ಓಡಿ ಹೋಗಿದ್ದು, ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ ಬಂದು 
ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ ಪ್ರಾಧಿಕಾರದ 
ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ ಮುಖಾಂತರವಾಗಲೀ 
ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು ಸ್ಪಷ್ಟವಾಗಿರುವುದರಿಂದ ವಾಹನವನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ 
ಪಟ್ಟಿರುತ್ತಾರೆ. 

* ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ , ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ ” 
ಕೆ. ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ಉಪ ನಿರೀಕ್ಷಕರು, ಕೊಪ್ಪ 
ವಲಯ ಇವರ ಕ್ರೈಂ ಸಂ ; 1/2008 - 09, ದಿನಾಂಕ: 12.02. 2009 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ : ಕೆಎ - 19 
ಜೆ - 7986 ( ಬಜಾಜ್ ಚೇತಕ್ ಸ್ಕೂಟರ್‌) ಹಾಗೂ ಸೇಂದಿಯ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 59 
ಲೀಟರ್ ಸೇಂದಿಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧ , ೨೦೦೯ 

೩೫೨೩ 
ಈ ಆದೇಶವನ್ನು ಇಂದು ಅಂದರೆ 24ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಸ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ. ಆರ್.760 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

- ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
- ಡಿ. ಟಿ.ಸಿ. ಆರ್. ನಂ .228 /2008 - 09 , ದಿನಾಂಕ:24ನೇ ಜುಲೈ , 2009 
ಅಬಕಾರಿ ಉಪ ನಿರೀಕ್ಷಕರು, ನಂ .1, ಕಡೂರು ವಲಯ ಇವರ ಪ್ರ. ವ. ವ, ನಂ .16 /2008 -09, ದಿನಾಂಕ:10 .02.2009 
ಉಪಸ್ಥಿತರು : ಕೆ . ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ಉಪ ನಿರೀಕ್ಷಕರು, ನಂ .1 

ಕೆ.ಎಸ್ . ಪ್ರಕಾಶ್ ಬಿನ್ ಶಿವಲಿಂಗಪ್ಪ 
ಕಡೂರು ವಲಯ. 

ಸಾಕಿನ್ , ಕುಪ್ಪಾಳು, ಕಡೂರು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:10.02.2009 ರಂದು ಬೆಳಿಗ್ಗೆ ಸುಮಾರು 11.00 ಗಂಟೆ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು ನಂ .1 

ರು ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಕಡೂರು ತಾಲ್ಲೂಕು 
ಕಸಬಾ ಹೋಬಳಿ ಕುಪಾಳಿನಿಂದ ಮಂಗೇನಹಳಿಗೆ ಹೋಗುವ ರಸ್ತೆಯಲ್ಲಿರುವ ಗೊಲ್ಲರಹಟಿ ಬಳಿ ಗಸು ನಿರ್ವಹಿಸುತ್ತಿದ್ದಾಗ, 
ಒಂದು ಹಿರೋಹೊಂಡ ಬೈಕ್‌ನಲ್ಲಿ ಎರಡು ತುಂಬಿದ ಪ್ಲಾಸ್ಟಿಕ್ ಕ್ಯಾನ್‌ಗಳನ್ನು ಹೊಂದಿ ಒಬ್ಬ ವ್ಯಕ್ತಿ ಸವಾರಿ ಮಾಡಿಕೊಂಡು 
ಬರುತ್ತಿರುವುದನ್ನು ಗಮನಿಸಿ, ಅನುಮಾನದ ಮೇರೆಗೆ ತಡೆದು ವಾಹನವನ್ನು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ಎರಡು ಪ್ಲಾಸ್ಟಿಕ್ 
ಕ್ಯಾನ್‌ಗಳಲ್ಲಿ ತಲಾ 20 ಲೀಟರ್‌ನಂತೆ 40 ಲೀಟರ್ ಸೇಂದಿ ಇದ್ದು ಸೇಂದಿ ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನ ಚಾಲನೆ 
ಮಾಡುತ್ತಿದ್ದ ವ್ಯಕ್ತಿ ಕೆ.ಎಸ್ . ಪ್ರಕಾಶ ಬಿನ್ ಶಿವಲಿಂಗಪ್ಪ ಇವರು ಅಧಿಕೃತ ರಹದಾರಿ ಪತ್ರ ಅಥವಾ ಸಂಬಂಧಿಸಿದ 
ದಾಖಲಾತಿಗಳನ್ನು ಹಾಜರುಪಡಿಸದೆ ಇದ್ದುದರಿಂದ ಅಕ್ರಮವಾದುದೆಂದು ದೃಢಪಡಿಸಿಕೊಂಡು ಸ್ಥಳದಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ, ದೊರೆತ ಸೇಂದಿಯನ್ನು ವಾಹನ ಸಂಖ್ಯೆ: ಕೆಎ . 18 ಜೆ.:9707 (ಹಿರೋಹೊಂಡ ಫ್ಯಾಷನ್ ಬೈಕ್ ) 
ನೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಆರೋಪಿಯನ್ನು ದಸ್ತಗಿರಿಗೊಳಿಸಿ, ಕ್ರೈಂ ನಂ .16 / 2008 -09 ರಲ್ಲಿ 
ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರೆಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಸೇಂದಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು 
ನಡವಳಿಗಳನ್ನು ಮುಂದುವರೆಸಲಾಯಿತು. 

- ವಾಹನವು ಜಫ್ತಾಗಿ ಸುಮಾರು ನಾಲ್ಕು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 . 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 


೩೫೨೪ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ. ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ಉಪ ನಿರೀಕ್ಷಕರು, ನಂ .1, 
ಕಡೂರು ವಲಯ ಇವರ ಪ್ರ. ವ. ವ, ನಂ .16 /2008 - 09 , ದಿನಾಂಕ: 10 - 02 - 2009 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ 
ಸಂಖ್ಯೆ : ಕೆಎ . 18 ಜೆ.:9707 ( ಹಿರೋಹೊಂಡ ಫ್ಯಾಷನ್ ಬೈಕ್ ) ಹಾಗೂ ಸೇಂದಿಯ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ 
ತೆಗೆದು ಉಳಿದ 39 ಲೀಟರ್ ಸೇಂದಿಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 24ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ . 761 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ | 
- ಡಿ. ಟಿ. ಸಿ.ಆರ್ . ನಂ .319 / 2008 - 09, ದಿನಾಂಕ: 24ನೇ ಜುಲೈ , 2009 
ಅಬಕಾರಿ ನಿರೀಕ್ಷಕರು, ತರೀಕೆರೆ ವಲಯ ಇವರ ಪ್ರ . ವ. ವ. ಸಂ :22 /2008 - 09, ದಿನಾಂಕ: 29 . 03.2009 
ಉಪಸ್ಥಿತರು: ಕೆ.ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ನಿರೀಕ್ಷಕರು, ತರೀಕೆರೆ ವಲಯ. 

ಚಂದ್ರ ಮತ್ತು ಇತರರು 
ಪ್ರಕರಣದ ಮುಖ್ಯಾಂಶಗಳು 

- ದಿನಾಂಕ: 29 .03. 2009 ರಂದು ಬೆಳಿಗ್ಗೆ ಸುಮಾರು 7. 00 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ತರೀಕೆರೆ 
ವಲಯ ಇವರು ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ತರೀಕೆರೆ ತಾಲ್ಲೂಕು ಕಸಬಾ 
ಹೋಬಳಿ ಬಿ. ಹೆಚ್ . ರಸ್ತೆಯ ಚಾಕೋನಹಳ್ಳಿಗೆ ಹೋಗುವ ರಸ್ತೆಯ ರೈಲ್ವೆ ಗೇಟ್ ಹತ್ತಿರ ರಸ್ತೆ ಕಾವಲು ನಿರ್ವಹಿಸುತ್ತಿದ್ದಾಗ, 
ಒಂದು ಬೈಕ್‌ನಲ್ಲಿ ಇಬ್ಬರು ವ್ಯಕ್ತಿಗಳು ಒಂದು ತುಂಬಿದ ಪ್ಲಾಸ್ಟಿಕ್ ಕ್ಯಾನ್ ಅನ್ನು ಹೊಂದಿ ಬರುತ್ತಿರುವುದನ್ನು ಗಮನಿಸಿ, 
ಅನುಮಾನದ ಮೇರೆಗೆ ತಡೆದು ವಾಹನವನ್ನು ನಿಲ್ಲಿಸಲು ಸೂಚಿಸಿದಾಗ ವಾಹನವನ್ನು ಬಿಟ್ಟು ಓಡಿ ಹೋಗಿದ್ದು , ಹಿಂಬಾಲಿಸಿ 
ಸಿಗದೆ ಇದ್ದಾಗ ಹಿಂದಿರುಗಿ ತಪಾಸಣೆ ಮಾಡಲಾಗಿ ಪ್ಲಾಸ್ಟಿಕ್ ಕ್ಯಾನ್‌ನಲ್ಲಿ ಅಂದಾಜು 20 ಲೀಟರ್ ಸೇಂದಿ ಇದ್ದು ಸೇಂದಿ 
ಸಾಗಾಣಿಕೆಗೆ ಸಂಬಂಧಿಸಿದಂತೆ ಅಧಿಕೃತ ರಹದಾರಿ ಪತ್ರ ಅಥವಾ ಸಂಬಂಧಿಸಿದ ದಾಖಲಾತಿಗಳನ್ನು ಹಾಜರುಪಡಿಸಲು 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೨೫ 
ಆರೋಪಿಗಳು ಓಡಿ ಹೋಗಿದ್ದರಿಂದ ಅಕ್ರಮವಾದುದೆಂದು ದೃಢಪಡಿಸಿಕೊಂಡು ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು 
ಜರುಗಿಸಿ, ದೊರೆತ ಸೇಂದಿಯನ್ನು ವಾಹನ ಸಂಖ್ಯೆ: ಕೆಎ -14 - ಜೆ - 1589 ( ಸುಜುಕಿ ಸಮುರಾಯ್ ಬೈಕ್) ಯೊಂದಿಗೆ 
ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಓಡಿ ಹೋದ ಆರೋಪಿಗಳ ಬಗ್ಗೆ ವಿಚಾರಿಸಲಾಗಿ ಚಂದ್ರ ತಂದೆಯ ಹೆಸರು 
ತಿಳಿದಿರುವುದಿಲ್ಲ , ಹಳೆಯೂರು ವಾಸ, ಇನ್ನೊಬ್ಬ ವ್ಯಕ್ತಿ ಶ್ರೀನಿವಾಸ ಬಿನ್ ಬಂದಪ್ಪ, ಚಾಕೋನಹಳ್ಳಿ, ತರೀಕೆರೆ ತಾಲ್ಲೂಕು 
ಎಂದು ತಿಳಿದು ಬಂದಿದ್ದು , ಆರೋಪಿಗಳ ವಿರುದ್ಧ ಕ್ರೈಂ ನಂ . 22 / 2008- 09 ರಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆ 
ಮುಂದುವರೆಸಿರುತ್ತಾರೆ . 

ವಶಪಡಿಸಿಕೊಂಡ ವಾಹನ ಹಾಗೂ ಸೇಂದಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 

ಸಾರಿಗೆ ಅಧಿಕಾರಿಗಳು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಇವರಿಗೆ 
ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಯಿತು. 

- ವಾಹನವು ಜಫ್ತಾಗಿ ಸುಮಾರು ಮೂರು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 . 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಈ ಪ್ರಕರಣದಲ್ಲಿನ ಆರೋಪಿಗಳು ಉದ್ದೇಶ ಪೂರ್ವಕವಾಗಿ 
ಅಕ್ರಮದಲ್ಲಿ ಭಾಗಿಯಾಗಿದ್ದರಿಂದಲೇ ಓಡಿ ಹೋಗಿದ್ದು, ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ ಬಂದು 
ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಪ್ತಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ ಪ್ರಾಧಿಕಾರದ 
ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ ಮುಖಾಂತರವಾಗಲೀ 
ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು ಸ್ಪಷ್ಟವಾಗಿರುವುದರಿಂದ ವಾಹನವನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ 
ಪಟ್ಟಿರುತ್ತಾರೆ. 

* ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ. ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ನಿರೀಕ್ಷಕರು, ತರೀಕೆರೆ ವಲಯ 
ಇವರ ಪ್ರ . ವ. ವ. ಸಂ :22 /2008 - 09, ದಿನಾಂಕ:29.03.2009 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: ಕೆಎ -14 - ಜೆ - 1589 
( ಸುಜುಕಿ ಸಮುರಾಯ್ ಬೈಕ್) ಹಾಗೂ ಸೇಂದಿಯ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 19 ಲೀಟರ್‌ 
ಸೇಂದಿಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿರುತ್ತೇನೆ. 


೩೫೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಈ ಆದೇಶವನ್ನು ಇಂದು ಅಂದರೆ 24ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಸ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ. ಆರ್.762 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 
ಡಿ. ಟಿ. ಸಿ.ಆರ್. ನಂ .157 / 2008 - 09, ದಿನಾಂಕ:24ನೇ ಜುಲೈ, 2009 
ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರ ಪ್ರ.ವ. ವ, ನಂ .8/ 2008 -09, ದಿನಾಂಕ:16 .12.2008 
ಉಪಸ್ಥಿತರು : ಕೆ . ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ನಿರೀಕ್ಷಕರು, ಕಡೂರು ವಲಯ . 

ಮಹೇಶ್ ಬಿನ್ ಗೋವಿಂದಪ್ಪ ಮತ್ತು ಇತರರು 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:16.12.2008 ರಂದು ಬೆಳಿಗ್ಗೆ ಸುಮಾರು 6.30 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಕಡೂರು 
ವಲಯ ಇವರು ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ , ಕಡೂರು ತಾಲ್ಲೂಕು ಕಸಬಾ 
ಹೋಬಳಿ ಎನ್. ಹೆಚ್ . 206 ರಸ್ತೆಯ ಬೀರನಹಳ್ಳಿಗೆ ಹೋಗುವ ರಸ್ತೆ ಕ್ರಾಸ್‌ನಲ್ಲಿ ರಸ್ತೆ ಕಾವಲು ನಡೆಸುತ್ತಿದ್ದಾಗ, ಕುರುಬರಹಳ್ಳಿ 
ತಾಂಡ ಕಡೆಯಿಂದ ಎರಡು ಮೋಟಾರ್ ಬೈಕ್‌ನಲ್ಲಿ ಮೂರು ಜನ ವಕಿಗಳು ತುಂಬಿದ ಪ್ರಾಸಿಕ್ ಕಾನ್‌ಗಳನ್ನು ಹೊಂದಿ 
ಬರುತ್ತಿರುವುದನ್ನು ಗಮನಿಸಿ, ಅನುಮಾನದ ಮೇರೆಗೆ ವಾಹನಗಳನ್ನು ತಡೆದು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ಮೊದಲನೇ 
ವಾಹನ ಸಂಖ್ಯೆ : ಎಪಿ - 02 - ಆರ್ - 1828 ( ಟಿ.ವಿಎಸ್ , ಪ್ಲೇಮ್ ಬೈಕ್ ) ನಲ್ಲಿ ಎರಡು ಪ್ಲಾಸ್ಟಿಕ್ ಕ್ಯಾನ್‌ಗಳಲ್ಲಿ ತಲಾ 20 
ಲೀಟರ್‌ನಂತೆ 40 ಲೀಟರ್‌ ಸೇಂದಿ ಇದ್ದು, ವಾಹನ ಚಾಲನೆ ಮಾಡುತ್ತಿದ್ದ ವ್ಯಕ್ತಿ ಮಹೇಶ್ ಬಿನ್ ಗೋವಿಂದಪ್ಪ , ಜಿ. 
ಕಾರೇಹಳ್ಳಿ ವಾಸ, ಕಸಬಾ ಹೋಬಳಿ , ಕಡೂರು ತಾ : ಮತ್ತೊಬ್ಬ ವ್ಯಕ್ತಿ ರಾಜು ಬಿನ್ ಗೋವಿಂದಪ್ಪ, ಜಿ . ಕಾರೇಹಳ್ಳಿ ವಾಸ, 
ಕಸಬಾ ಹೋಬಳಿ ಇವರುಗಳು ಹಾಗೂ ಮತ್ತೊಂದು ಬೈಕ್ ಸಂಖ್ಯೆ : ಕೆಎ - 02 - ಇಸಿ - 8523 ( ಯಮಹ ಕ್ರಕ್ಸ್ ಬೈಕ್) ನಲ್ಲಿ 
ಎರಡು ಪ್ಲಾಸ್ಟಿಕ್ ಕ್ಯಾನ್‌ಗಳಲ್ಲಿ ತಲಾ 20 ಲೀಟರ್‌ನಂತೆ 40 ಲೀಟರ್ ಸೇಂದಿ ಇದ್ದು, ಇದರಲ್ಲಿದ್ದ ವ್ಯಕ್ತಿ ಈಶನಾಯ್ 
ಅಲಿಯಾಸ್ ನಾನ್ಯಾನಾಯ್ಕ ಬಿನ್ ಲೇಟ್ ತಾವರೆ ನಾಯ್, ಕುರುಬರಹಳ್ಳಿ ತಾಂಡ್ಯ ವಾಸಿ, ಕಡೂರು ತಾಲ್ಲೂಕು ಇವರುಗಳು 
ಸೇಂದಿ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಅಧಿಕೃತ ರಹದಾರಿ ಪತ್ರ ಅಥವಾ ಸಂಬಂಧಿಸಿದ ದಾಖಲಾತಿಗಳನ್ನು ಹಾಜರುಪಡಿಸದೆ 
ಇದ್ದುದರಿಂದ ಅಕ್ರಮವಾದುದೆಂದು ದೃಢಪಡಿಸಿಕೊಂಡು ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ 
ಸೇಂದಿಯನ್ನು ಎರಡು ಬೈಕ್‌ಗಳು ಹಾಗೂ ಇನ್ನಿತರೆ ವಸ್ತುಗಳೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು 
ಆರೋಪಿಗಳನ್ನು ದಸ್ತಗಿರಿಗೊಳಿಸಿ, ಕ್ರೈಂ ನಂ . 8 /2008 - 09 ರಲ್ಲಿ ಪ್ರಕರಣವನ್ನು ದಾಖಲಿಸಿ ತನಿಖೆ ಮುಂದುವರೆಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನಗಳು ಹಾಗೂ ಸೇಂದಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ 
ನಡವಳಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ 
ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು ಮತ್ತು ಚಿಕ್ಕಮಗಳೂರು 
ಇವರಿಗೆ ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಯಿತು. 

ವಾಹನಗಳು ಜಫ್ತಾಗಿ ಸುಮಾರು ಆರು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನಗಳ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನಗಳ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನಗಳ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06. 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನಗಳ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 


Hop 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೨೭ 
ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನಗಳ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನಗಳು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನಗಳ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ.ಸಿ. ಹರಿದಾಸ್, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ನಿರೀಕ್ಷಕರು, ಕಡೂರು ವಲಯ 
ಇವರ ಪ್ರ. ವ. ವ, ನಂ .8/2008 - 09 , ದಿನಾಂಕ: 16 - 12 -2008 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನಗಳ ಸಂಖ್ಯೆ: ಎಪಿ - 02 
ಆರ್ - 1828 ( ಟಿ. ವಿಎಸ್, ಪ್ಲೇಮ್ ಬೈಕ್) ಹಾಗೂ ಕೆಎ - 02 - ಇಸಿ - 8523 ( ಯಮಹ ಕ್ರಕ್ಕೆ ಬೈಕ್) ಗಳನ್ನು , ಸೇಂದಿಯ ಪೈಕಿ 
ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 78 ಲೀಟರ್‌ ಸೇಂದಿ ಹಾಗೂ ಎರಡು ಸೇಂದಿ ತಯಾರಿಸಲು ಬಳಸುವ 
ಕಬ್ಬಿಣದ ಕತ್ತಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 24ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್.763 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

- ಡಿ. ಟಿ.ಸಿ. ಆರ್ . ನಂ . 24 /2008 - 09 , ದಿನಾಂಕ:26ನೇ ಜೂನ್, 2009 
ಪೊಲೀಸ್ ಉಪ ನಿರೀಕ್ಷಕರು, ಸಖರಾಯಪಟ್ಟಣ ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ: 12 /2008 , ದಿನಾಂಕ: 29.01.2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು, 

ಪ್ರಸನ್ನ ಬಿನ್ ಮಂಜೇಹಳ್ಳಿ ಸಣ್ಣಪ್ಪ ಮತ್ತು ಇತರರು 
ಸಖರಾಯಪಟ್ಟಣ ಪೊಲೀಸ್ ಠಾಣೆ. 


>) 


೩೫೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:29.01 .2008 ರಂದು ರಾತ್ರಿ ಪೊಲೀಸ್ ಉಪ ನಿರೀಕ್ಷಕರು, ಸಖರಾಯಪಟ್ಟಣ ಪೊಲೀಸ್ ಠಾಣೆ ಇವರು 
ಖಚಿತ ವರ್ತಮಾನದ ಮೇರೆಗೆ ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಜೋಡಿಲಿಂಗದಹಳ್ಳಿ -ಸಿದ್ದಾಪುರ ಮಧ್ಯೆ ಟಾರ್ 
ರಸ್ತೆಯಲ್ಲಿ ಗಸ್ತು ನಿರ್ವಹಿಸುತ್ತಿದ್ದಾಗ, ಜಾವಗಲ್ ಕಡೆಯಿಂದ ಒಂದು ಜೀಪ್ ಬರುತ್ತಿರುವುದನ್ನು ಗಮನಿಸಿ, ಅನುಮಾನದ 
ಮೇರೆಗೆ ತಡೆದು ನಿಲ್ಲಿಸಿ ತಪಾಸಣೆ ಮಾಡಲಾಗಿ ಜೀಪಿನ ಒಳಭಾಗದಲ್ಲಿ 4 ರಟ್ಟಿನ ಪೆಟ್ಟಿಗೆಗಳಲ್ಲಿ 180 ಮಿಲಿಯ 192 ಸೀಸೆ 
ರಾಜಾವಿಸ್ಕಿ ಬಾಟಲುಗಳಿದ್ದು ಇವುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನದಲ್ಲಿದ್ದ ವ್ಯಕ್ತಿಗಳಾದ (1) ಪ್ರಸನ್ನ ಬಿನ್ 
ಮಂಜಿಹಳ್ಳಿ ಸಣ್ಣಪ್ಪ , (ಓಡಿಹೋಗಿರುತ್ತಾನೆ) (2) ಬಿ.ಆರ್. ತಿಮ್ಮಶೆಟ್ಟಿ ಬಿನ್ ರಂಗಶೆಟ್ಟಿ , ಜೋಡಿಲಿಂಗದಹಳ್ಳಿ , 
( 3) ಹೆಚ್. ಸಿ. ತಮ್ಮಯ್ಯ ಬಿನ್ ಚೌಡಪ್ಪ , ಹುಲಿಕೆರೆ , ( 4) ಎಸ್.ಎಸ್. ಸೋಮಶೇಖರ್ ಬಿನ್ ಶಂಕರಪ್ಪ , ವಾಹನ ಚಾಲಕ 
ಸಿದ್ದಾಪುರ ಇವರುಗಳು ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ ದಾಖಲಾತಿ ಪತ್ರಗಳನ್ನಾಗಲಿ 
ಹಾಜರುಪಡಿಸದೆ ಇದ್ದುದರಿಂದ, ಅಕ್ರಮವಾದುದೆಂದು ದೃಢಪಡಿಸಿಕೊಂಡು, ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು 
ಜರುಗಿಸಿ, ದೊರೆತ ಮದ್ಯವನ್ನು ವಾಹನ ಸಂಖ್ಯೆ: ಕೆಎ - 02 - ಎಂ -1503 (ಜೀಪ್) ನೊಂದಿಗೆ ಸರ್ಕಾರದ ವಶಕ್ಕೆ 
ಅಮಾನತ್ತುಪಡಿಸಿಕೊಂಡು ಆರೋಪಿಗಳನ್ನು ದಸ್ತಗಿರಿಗೊಳಿಸಿ ಕ್ರೈಂ ನಂ .12/ 2008 ರಲ್ಲಿ ಪ್ರಕರಣವನ್ನು ದಾಖಲಿಸಿ 
ವಶಪಡಿಸಿಕೊಂಡ ವಾಹನ ಮತ್ತು ಮದ್ಯವನ್ನು ಮುಂದಿನ ವಿಲೇವಾರಿ ಕುರಿತು ಈ ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ 
ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ರಾಜಾಜಿನಗರ ಬೆಂಗಳೂರು ಮತ್ತು 
ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದಿದ್ದು, ವಾಹನದ ತಿರುವಳಿ ಪತ್ರವನ್ನು ಹಾಸನ ಪ್ರಾದೇಶಿಕ ಸಾರಿಗೆ ಕಛೇರಿಗೆ ಕಳುಹಿಸಿರುವ 
ಬಗ್ಗೆ ವಿವರ ಲಭ್ಯವಾದ ಮೇರೆಗೆ ಹಾಸನ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಮಾಲೀಕತ್ವದ ವಿವರ ಕೋರಿ ಪತ್ರ ಬರೆದು 
ನಡವಳಿಗಳನ್ನು ಮುಂದುವರೆಸಲಾಯಿತು. 

ವಾಹನವು ಜಫಾಗಿ ಸುಮಾರು ಒಂದು ವರ್ಷ ಐದು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು 
ಬದ್ದ ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10 . 06 .2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಪ್ತಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಆಬಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 


ನಾಶ 


? 


ಈ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧ , ೨೦೦೯ 

೩೫೨೯ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ. ಸಿ . ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, 
ಸಖರಾಯಪಟ್ಟಣ ಪೊಲೀಸ್ ಠಾಣೆ ಇವರ ಕೈ ನಂ .12 /2008, ದಿನಾಂಕ:29.01.2008 ರಲ್ಲಿ ವಶಪಡಿಸಿಕೊಳ್ಳಲಾದ 
ವಾಹನ ಸಂಖ್ಯೆ: ಕೆಎ - 02 - ಎಂ -1503 (ಜೀಪ್) ಹಾಗೂ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 
34.380 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43(ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 26ನೇ ಜೂನ್ 2009 ರಂದು ಬೆರಳಚ್ಚುಗಾರರಿಗೆ ಉಸ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ .651 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ. ಸಿ. ಆರ್ . ನಂ .208/ 2007 - 08 , ದಿನಾಂಕ:26ನೇ ಜೂನ್, 2009 
ಅಬಕಾರಿ ಸಬ್ ಇನ್ಸ್‌ಪೆಕ್ಸ್‌ ನಂ .2, ಕಡೂರು ವಲಯ ಇವರ ಪ್ರ . ಮಾ . ವ. ನಂ .18 /2007 - 08, ದಿನಾಂಕ:26. 04 .2008 
ಉಪಸ್ಥಿತರು: ಕೆ.ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು. . 
ಫಿರ್ಯಾದುದಾರರು 

ಆಪಾದಿತರು 
ಅಬಕಾರಿ ಸಬ್ ಇನ್ಸ್‌ಪೆಕ್ಟರ್‌ ನಂ .2, ಕಡೂರು ವಲಯ . ಕರಿಯಪ್ಪ ಬಿನ್ ಲೇ . ದಾಸಪ್ಪ ಸಾಕಿನ್ ಕುಂಕನಾಡು, 

ಯಗಟಿ ಹೋಬಳಿ, ಕಡೂರು ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:26.04.2008 ರಂದು ರಾತ್ರಿ ಸುಮಾರು 8.30 ಗಂಟೆ ಸಮಯದಲ್ಲಿ ಅಬಕಾರಿ ಸಬ್ ಇನ್ಸ್‌ಪೆಕ್ಟರ್‌ ನಂ .2, 
ಕಡೂರು ವಲಯ ಇವರು ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಕಡೂರು ತಾಲ್ಲೂಕು ಯಗಟಿ ಹೋಬಳಿ 
ಕುಂಕನಾಡಿನಿಂದ ಮರವಂಜಿಗೆ ಹೋಗುವ ರಸ್ತೆಯಲ್ಲಿರುವ ಕಲ್ಲೇದೇವರಹಳ್ಳಿ ಗೇಟ್ ಬಳಿ ಗಸ್ತು ನಿರ್ವಹಿಸುತ್ತಿದ್ದಾಗ, ಒಂದು 
ಟಿ. ವಿ .ಎಸ್. ವಾಹನದಲ್ಲಿ ಒಬ್ಬ ಆಸಾಮಿಯು ಒಂದು ತುಂಬಿದ ರಟ್ಟಿನ ಪೆಟ್ಟಿಗೆಯನ್ನು ಇಟ್ಟುಕೊಂಡು ಬರುತ್ತಿರುವುದನ್ನು 
ಗಮನಿಸಿ, ಅನುಮಾನದ ಮೇರೆಗೆ ನಿಲ್ಲಿಸಲು ವಾಹನ ಚಾಲಕನಿಗೆ ಸೂಚಿಸಿದಾಗ ವಾಹನವನ್ನು ಬಿಟ್ಟು ಓಡಿ ಹೋಗಿದ್ದರಿಂದ 
ವಾಹನದ ಬಳಿ ಬಂದು ತಪಾಸಣೆ ಮಾಡಲಾಗಿ ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ 180 ಮಿಲಿಯ 48 ಸೀಸ ರಾಜಾವಿಕ್ಕಿ 
ಬಾಟಲಿಗಳು ಇದ್ದು ಇವುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ 
ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸಲು ಸ್ಥಳದಲ್ಲಿ ಯಾರು ಇಲ್ಲದೆ ಇದ್ದುದರಿಂದ, ಅಕ್ರಮವಾದುದೆಂದು 
ದೃಢಪಡಿಸಿಕೊಂಡು, ಓಡಿ ಹೋದ ವ್ಯಕ್ತಿಯ ಬಗ್ಗೆ ವಿಚಾರಿಸಿದಾಗ ಕರಿಯಪ್ಪ ಬಿನ್ ಲೇಟ್ ದಾಸಪ್ಪ , ಕುಂಕನಾಡು ವಾಸ, 
ಯಗಟಿ ಹೋಬಳಿ ಕಡೂರು ತಾಲ್ಲೂಕು ಎಂದು ತಿಳಿದು ಬಂದಿದ್ದರಿಂದ ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, 
ದೊರೆತ ಮದ್ಯವನ್ನು ವಾಹನ ( ನೋಂದಣಿ ಸಂಖ್ಯೆ ಇರುವುದಿಲ್ಲ) ಚಾರ್ಸಿ ನಂ . A706E655513 ನೊಂದಿಗೆ ಸರ್ಕಾರದ ವಶಕ್ಕೆ 
ಅಮಾನತ್ತುಪಡಿಸಿಕೊಂಡು ಓಡಿ ಹೋದ ಆರೋಪಿಯ ವಿರುದ್ದ ಕ್ರೈಂ ನಂ .18 /2007 - 08 ರಲ್ಲಿ ಪ್ರಕರಣವನ್ನು ದಾಖಲಿಸಿ, 
ಪ್ರಥಮ ವರ್ತಮಾನ ವರದಿ ಹಾಗೂ ಸ್ವತ್ತಿನ ಪಟ್ಟಿಯನ್ನು ಘನ ನ್ಯಾಯಾಲಯಕ್ಕೂ ಹಾಗೂ ಮೇಲಾಧಿಕಾರಿಗಳಿಗೆ ಸಲ್ಲಿಸಿ 
ತನಿಖೆ ಮುಂದುವರೆಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 


೩೫೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ನಡವಳಿಗಳನ್ನು 
ಮುಂದುವರೆಸಲಾಯಿತು. 

- ವಾಹನವು ಜಫ್ತಾಗಿ ಸುಮಾರು ಒಂದು ವರ್ಷ ಎರಡು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು 
ಬದ್ದ ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 . 2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 

ಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ ” 
ಕೆ. ಸಿ . ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಅಬಕಾರಿ ಸಬ್ ಇನ್ಸ್‌ಪೆಕ್ಸ್‌ ನಂ .2, 
ಕಡೂರು ವಲಯ ಇವರ ಪ್ರ . ಮಾ . ವ. ನಂ .18 /2007 - 08, ದಿನಾಂಕ: 26. 04 .2008 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ 
ಟಿ. ವಿ.ಎಸ್. ಎಕ್ಸಲ್ ( ನಂಬರ್ ಇರುವುದಿಲ್ಲ) ಚಾರ್ಸಿ ನಂ . A706E655513 ಹಾಗೂ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ 
ಮಾದರಿ ತೆಗೆದು ಉಳಿದ 4.320 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 26ನೇ ಜೂನ್ 2009 ರಂದು ಬೆರಳಚ್ಚುಗಾರರಿಗೆ ಉಸ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ . 652 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 
ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೩೧ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ , ಚಿಕ್ಕಮಗಳೂರು ಜಿಲ್ಲೆ 

- ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

- ಡಿ. ಟಿ. ಸಿ. ಆರ್. ನಂ . 29 / 2008 - 09 ದಿನಾಂಕ:26ನೇ ಜೂನ್, 2009 
ಪೊಲೀಸ್ ಉಪ ನಿರೀಕ್ಷಕರು, ಕಡೂರು ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ: 144 /2008 , ದಿನಾಂಕ:18 .05.2008 
ಉಪಸ್ಥಿತರು : ಕೆ . ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
- ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು, ಕಡೂರು ಪೊಲೀಸ್ ಠಾಣೆ. ಮಂಜ ಬಿನ್ ವೆಂಕಬೋವಿ ಮತ್ತು ಇತರರು 
ಪ್ರಕರಣದ ಮುಖ್ಯಾಂಶಗಳು: 

- ದಿನಾಂಕ:18. 05.2008 ರಂದು ಸಂಜೆ ಸುಮಾರು 5.00 ಗಂಟೆ ಸಮಯದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು, 
ಕಡೂರು ಪೊಲೀಸ್ ಠಾಣೆ ಇವರು ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಕಡೂರು ಟೌನ್ ಕೆ, ಎಂ . ರಸ್ತೆಯ ಕನಕ 
ವೃತ್ತದ ಹತ್ತಿರ ಗಸ್ತು ನಿರ್ವಹಿಸುತ್ತಿದ್ದಾಗ, ಒಂದು ಟಿ. ವಿ .ಎಸ್. ವಾಹನದಲ್ಲಿ ಒಬ್ಬ ಆಸಾಮಿಯು ಒಂದು ತುಂಬಿದ ರಟ್ಟಿನ 
ಪೆಟ್ಟಿಗೆಯನ್ನು ಇಟ್ಟುಕೊಂಡು ಬರುತ್ತಿರುವುದನ್ನು ಗಮನಿಸಿ, ಅನುಮಾನದ ಮೇರೆಗೆ ತಡೆದು ನಿಲ್ಲಿಸಿ ತಪಾಸಣೆ ಮಾಡಲಾಗಿ 
ರಟ್ಟಿನ ಪೆಟ್ಟಿಗೆಯಲ್ಲಿ 180 ಮಿಲಿಯ 60 ಸೀಸೆ ನಂ .1 ಹೈವೇವಿಸ್ಕಿ ಬಾಟಲಿಗಳು ಇದ್ದು ಇವುಗಳ ಸಾಗಾಣಿಕೆಗೆ ಸಂಬಂಧಿಸಿದಂತೆ 
ವಾಹನದಲ್ಲಿದ್ದ ವ್ಯಕ್ತಿಗಳಾದ ಮಂಜ ಬಿನ್ ವೆಂಕಬೋವಿ, ಲಕ್ಷ್ಮೀಪುರ ಕಡೂರು ತಾ : ಮತ್ತು ಇನ್ನೊಬ್ಬ ವ್ಯಕ್ತಿ ನಾಗರಾಜ ಬಿನ್ 
ಯಲ್ಲಬೋವಿ, ಲಕ್ಷ್ಮೀಪುರ, ಕಡೂರು ತಾ : (ಓಡಿಹೋಗಿರುತ್ತಾನೆ) ಇವರುಗಳು ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ 
ಅಥವಾ ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸದೆ ಇದ್ದುದರಿಂದ, ಅಕ್ರಮವಾದುದೆಂದು ದೃಢಪಡಿಸಿಕೊಂಡು, ಸ್ಥಳದಲ್ಲಿ 
ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ ಮದ್ಯವನ್ನು ವಾಹನ ಸಂಖ್ಯೆ : ಸಿ.ಎನ್. ಟಿ.6203 ( ಟಿ. ವಿ.ಎಸ್. ಮ್ಯಾಕ್ಸ್ 
100 ಬೈಕ್ ) ನೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಆರೋಪಿಯನ್ನು ದಸ್ತಗಿರಿಗೊಳಿಸಿ ಕ್ರೈಂ ನಂ .144 /2008 
ರಲ್ಲಿ ಪ್ರಕರಣವನ್ನು ದಾಖಲಿಸಿ ವಶಪಡಿಸಿಕೊಂಡ ವಾಹನ ಮತ್ತು ಮದ್ಯವನ್ನು ಮುಂದಿನ ವಿಲೇವಾರಿ ಕುರಿತು ಈ 
ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತುಮಕೂರು ಮತ್ತು ಚಿಕ್ಕಮಗಳೂರು 
ಇವರಿಗೆ ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಿ , ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ತುಮಕೂರು ಇವರಿಂದ 
ಪಡೆಯಲಾದ “ ಬಿ ” ವರದಿಯ ಪ್ರಕಾರ ಬಿ. ಟಿ. ಸನ್ನಿತ್‌ಗೌಡ ಬಿನ್ ತಿಮ್ಮೇಗೌಡ, ಬಾಣಾಸಂದ್ರ , ತುರುವೆಕೆರೆ ತಾಲ್ಲೂಕು, 
ತುಮಕೂರು ಜಿಲ್ಲೆ, ಇವರು ವಾಹನದ ಮಾಲೀಕರೆಂದು ತಿಳಿದು ಬಂದಿದ್ದು, ವಾಹನದ ಮಾಲೀಕರಿಗೆ ಪ್ರಕರಣದಲ್ಲಿ 
ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಬಿ) ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಲು ಕ್ರಮ ಕೈಗೊಳ್ಳಲಾಗಿತ್ತು. 
- ವಾಹನವು ಜಫ್ತಾಗಿ ಸುಮಾರು ಒಂದು ವರ್ಷ ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ದ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 .2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ . 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 

ನಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 


) 


ಕೈ 


೩೫೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

* ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು, ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

ಆದೇಶ” 
ಕೆ.ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, ಕಡೂರು 
ಪೊಲೀಸ್ ಠಾಣೆ ಇವರ ಕ್ರೈಂ ನಂ .144 /2008, ದಿನಾಂಕ:18 .05.2008 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: 
ಸಿ.ಎನ್. ಟಿ. 6203 ( ಟಿ. ವಿ .ಎಸ್. ಮ್ಯಾಕ್ಸ್ 100 ಬೈಕ್) ಹಾಗೂ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ತೆಗೆದು 
ಉಳಿದ 10.620 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 26ನೇ ಜೂನ್ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ . 654 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ , ಚಿಕ್ಕಮಗಳೂರು ಜಿಲ್ಲೆ 

- ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ | 

ಡಿ. ಟಿ.ಸಿ.ಆರ್. ನಂ . 27 / 2008 - 09 , ದಿನಾಂಕ: 29ನೇ ಮೇ , 2009 
ಆರಕ್ಷಕ ಉಪ ನಿರೀಕ್ಷಕರು, ಕಡೂರು ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ : 119 /2008, ದಿನಾಂಕ:02.05.2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು, 
ಫಿರ್ಯಾದುದಾರರು 

ಆಪಾದಿತರು 
ಆರಕ್ಷಕ ಉಪ ನಿರೀಕ್ಷಕರು, ಕಡೂರು ಪೊಲೀಸ್ ಠಾಣೆ ರವಿ ಬಿನ್ ಚನ್ನಪ್ಪ ಸಾಕಿನ್ ಸರಸ್ವತಿ ಪುರ , ಕಡೂರು 

ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ: 02. 05.2008 ರಂದು ಬೆಳಿಗ್ಗೆ 11.00 ಗಂಟೆಯ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಕಡೂರು 
ಪೊಲೀಸ್ ಠಾಣೆ ಇವರು ಕಡೂರು ತಾಲ್ಲೂಕು ಚಿಕ್ಕಪಟ್ಟಣಗೆರೆ ಗೇಟ್ ಹತ್ತಿರ ವಾಹನ ಸಂಖ್ಯೆ : KA - 18- E- 929 
ಛಾಂಪ್ ಅನ್ನು ಪರಿಶೀಲಿಸಲಾಗಿ ರವಿ ಎಂಬುವರು ವಾಹನದ ಪಕ್ಕದಲ್ಲಿ ಒಂದು ಪ್ಲಾಸ್ಟಿಕ್ ಚೀಲವನ್ನು ಹೊಂದಿದ್ದು, ಅದರಲ್ಲಿ 
180 ಮಿಲಿಯ ನಂ .1 ಹೈವೇ ವಿಸ್ಕಿ ಮದ್ಯದ 48 ಸೀಸೆಗಳಂತೆ 2 ರಟ್ಟಿನ ಪೆಟ್ಟಿಗೆಗಳಲ್ಲಿ ಒಟ್ಟು 96 ಸೀಸೆಯಲ್ಲಿ 17.280 
ಲೀಟರ್ ಮದ್ಯವಿದ್ದು, ಸದರಿ ಮದ್ಯ ಸಾಗಾಣಿಕೆಗೆ ಸಂಬಂಧಿಸಿದಂತೆ ಯಾವುದೇ ಅಧಿಕೃತ ರಹದಾರಿ ಪತ್ರಗಳು ಇಲ್ಲವೆಂದು 
ತಿಳಿಸಿದ ಮೇರೆಗೆ ಅಕ್ರಮವಾದುದೆಂದು ದೃಢಪಡಿಸಿಕೊಂಡು ಪಂಚರ ಸಮಕ್ಷಮ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ 
ಆರೋಪಿಯನ್ನು ದಸ್ತಗಿರಿಗೊಳಿಸಿ ವಾಹನದೊಂದಿಗೆ ಮದ್ಯವನ್ನು ವಶಪಡಿಸಿಕೊಂಡು ಠಾಣೆಗೆ ಕರೆತಂದು ಮೊಕದ್ದಮೆ ಸಂ : 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೩೩ 
119 /2008ರಲ್ಲಿ ಮೊಕದ್ದಮೆ ದಾಖಲು ಮಾಡಿ ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೆ ಮತ್ತು ಮೇಲಾಧಿಕಾರಿಗಳಿಗೆ 
ಸಲ್ಲಿಸಿ ತನಿಖೆಯನ್ನು ಮುಂದುವರೆಸಿ ಜಫ್ತುಪಡಿಸಿದ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ ಮಾದರಿ ಹೊರತುಪಡಿಸಿದ ಮದ್ಯ 
ಹಾಗೂ ವಾಹನವನ್ನು ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿದ್ದು, ಸದರಿಯವರು ಈ ಪ್ರಾಧಿಕಾರಕ್ಕೆ 
ದಿನಾಂಕ: 13 . 08 . 2008 ರಂದು ವರದಿ ಮಾಡಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದ 
ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರೆಸಲಾಯಿತು. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಚಿಕ್ಕಮಗಳೂರು ಇವರು ನೀಡಿರುವ “ ಬಿ ” ವರದಿಯ ಪ್ರಕಾರ ಎಸ್. ಆರ್. 
ಕೃಷ್ಣಮೂರ್ತಿ ಬಿನ್ ಎಂ . ರಾಮಯ್ಯ , ಮಲಿಯಮ್ಮ ಟೆಂಪಲ್ ರಸ್ತೆ , ಪೇಟೆ, ಕಡೂರು ಇವರು ವಾಹನದ ಮಾಲೀಕರೆಂದು 
ತಿಳಿದುಬಂದಿರುತ್ತದೆ. ಹಾಗೂ ವಾಹನಕ್ಕೆ ರೂ .3,000 /- (ಮೂರು ಸಾವಿರ ರೂಪಾಯಿಗಳು ಮಾತ್ರ) ಗಳ ಮೌಲ್ಯ 
ನಿಗದಿಪಡಿಸಿರುತ್ತಾರೆ. 

ವಾಹನದ ಮಾಲೀಕರಿಗೆ ಪ್ರಕರಣದಲ್ಲಿ ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಬಿ) ಅಡಿಯಲ್ಲಿ ನೊಂದಾಯಿತ 
ಅಂಚೆ ಮೂಲಕ ನೋಟಿಸ್ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು, ನೋಟಿಸ್ ಜಾರಿಯಾಗದೇ “ಐಡಿ” ಎಂಬ ಷರಾದೊಂದಿಗೆ 
ಪ್ರಾಧಿಕಾರಕ್ಕೆ ಮರಳಿ ಬಂದಿದ್ದು, ವಾಹನದ ಮಾಲೀಕರಿಗೆ ತನಿಖಾಧಿಕಾರಿಗಳ ಮುಖಾಂತರ ನೋಟಿಸ್‌ನ್ನು 
ದಿನಾಂಕ: 04.12 . 2008 ರಂದು ಜಾರಿಗೊಳಿಸಲಾಗಿರುತ್ತದೆ. 

ವಾಹನದ ಮಾಲೀಕರು ಈ ಪ್ರಾಧಿಕಾರದಿಂದ ನೀಡಲಾದ ಕಲಂ 43 ( ಬಿ) ನೋಟಿಸ್‌ನ್ನು ಸ್ವೀಕರಿಸಿಯೂ ಸಹ, 
ಅದಕ್ಕೆ ಪೂರಕವಾಗಿ ಆಪಾದನೆಯನ್ನು ಅಲ್ಲಗಳೆಯಲು ಯಾವುದೇ ದಾಖಲೆಗಳ ಮೂಲಕವಾಗಲಿ ಅಥವಾ ಸಾಕ್ಷ್ಯಗಳ 
ಮೂಲಕವಾಗಲಿ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ ನಿರೂಪಿಸದೇ 
ಇರುವ ಅಂಶಗಳು, ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ 
ನಿರ್ದೆಶಕರು, ಪ್ರಾಧಿಕಾರದ ಮುಂದೆ ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು 
ಅಭಿಪ್ರಾಯಪಟ್ಟಿರುತ್ತಾರೆ. 

ಮೊಕದ್ದಮೆ ದಾಖಲಾಗಿ ಒಂದು ವರ್ಷ ಅವಧಿ ಕಳೆದಿದ್ದು ವಾಹನದ ಮಾಲೀಕರು ವಾಹನವನ್ನು ಈ ಕೃತ್ಯಕ್ಕೆ 
ಬಳಸಿಲ್ಲ ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ 

ದಿಗಳ ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಹಾಗೂ ವಾಹನದ ಮಾಲೀಕರಿಗೆ 
ಗೊತ್ತಿದ್ದು ಈ ಕೃತ್ಯ ನಡೆದಿರುವುದರಿಂದಲೇ ವಾಹನದ ಮಾಲೀಕರು ವಾಹನದ ಬಗ್ಗೆ ಯಾವುದೇ ಆಸಕ್ತಿ ತೋರಿಸದೆ ಇರುವ 
ಅಂಶವು ಸಹಾಯಕ ಅಭಿಯೋಗ ನಿರ್ದೆಶಕರವರ ವಾದದಿಂದ ಮೇಲ್ನೋಟಕ್ಕೆ ಸಾಬೀತಾಗುವುದರಿಂದ ಅಲ್ಲದೇ ವಾಹನದ 
ಮಾಲೀಕರಿಗೆ ಸಾಕಷ್ಟು ಸಮಯಾವಕಾಶ ನೀಡಿದಾಗಲೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ವಾಹನದ ಮೇಲೆ ಹಕ್ಕು 
ಸಾಧಿಸದೇ ಇರುವುದರಿಂದ ಹಾಗೂ ಜಫಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇರುವುದರಿಂದ ತಟಸ್ಥ ಸ್ಥಿತಿ 
ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ 
ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ 
ಅಬಕಾರಿ ಕಾಯ್ದೆ 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು 
ಪ್ರಾಧಿಕಾರಕ್ಕೆ ಮನವರಿಕೆ ಯಾಗಿರುವುದರಿಂದ ಈ ಕೆಳಕಂಡ ಆದೇಶ 

“ ಆದೇಶ” 
ಕೆ. ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ. 
ಚಿಕ್ಕಮಗಳೂರು ಆದ ನಾನು ಆರಕ್ಷಕ ಉಪ ನಿರೀಕ್ಷಕರು, ಕಡೂರು ಪೊಲೀಸ್ ಠಾಣೆ ಇವರ ಕೈಂ ನಂ .119 /2008 , ರಲ್ಲಿ 
ವಶಪಡಿಸಿಕೊಂಡ ವಾಹನ ಸಂಖ್ಯೆ: ಕೆಎ -18 - ಇ - 9296 ಟಿ. ವಿ . ಎಸ್. ಛಾಂಪ್‌ನೊಂದಿಗೆ ರಾಸಾಯನಿಕ ಪರೀಕ್ಷೆಗೆ ಮಾದರಿ 
ತೆಗೆದು ಉಳಿದ 17.100 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕಲಂ 43( ಬಿ ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43( ಸಿ) ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

- ಈ ಆದೇಶವನ್ನು ಇಂದು ಅಂದರೆ 29ನೇ ಮೇ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್.490 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 
ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 


೩೫೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ , ಚಿಕ್ಕಮಗಳೂರು ಜಿಲ್ಲೆ 

- ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ.ಸಿ.ಆರ್ . ನಂ . 26/ 2008 - 09, ದಿನಾಂಕ:29ನೇ ಮೇ , 2009 
ಆರಕ್ಷಕ ಉಪ ನಿರೀಕ್ಷಕರು, ಸಿಂಗಟಗೆರೆ ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ : 23 /2008, ದಿನಾಂಕ: 01 - 05 - 2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
- ಫಿರ್ಯಾದುದಾರರು 

ಆಪಾದಿತರು 
ಆರಕ್ಷಕ ಉಪ ನಿರೀಕ್ಷಕರು, ಸಿಂಗಟಗೆರೆ ಪೊಲೀಸ್ ಠಾಣೆ. ಎ:1 ರೂಪೇಶ್ ಬಿನ್ ಪುರುಷೋತ್ತಮ್ ಮತ್ತು ಇತರರು . 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ: 01 .05 .2008 ರಂದು ಆರಕ್ಷಕ ಉಪ ನಿರೀಕ್ಷಕರು, ಸಿಂಗಟಗೆರೆ ಪೊಲೀಸ್ ಠಾಣೆ ಇವರು ಸಿಬ್ಬಂದಿಯೊಂದಿಗೆ 
ರಾತ್ರಿ 7 . 00 ಗಂಟೆಯ ಸಮಯದಲ್ಲಿ ಕಡೂರು ತಾಲೂಕು ಕರಿಕಲು ಹೊಳೆಯ ಹತಿರ ಜಯಂತಿ ಫಾರಂ ಬಳಿ ಗಸು 

ಹಿಸುತ್ತಿದ್ದ ಸಮಯದಲ್ಲಿ ಕಡೂರು ಕಡೆಯಿಂದ ಮೋಟಾರ್ ಸೈಕಲ್ ಸಂ : ಕೆಎ - 18 ಇ - 2120 ರಲ್ಲಿ ( ಹಿರೊಹೊಂಡಾ 
ಸಿ. ಡಿ.100) ಇಬ್ಬರು ಅಸಾಮಿಗಳು, ಮಧ್ಯದಲ್ಲಿ ಒಂದು ಗೋಣಿಚೀಲವನ್ನು ಇಟ್ಟುಕೊಂಡು ಬರುತ್ತಿರುವುದನ್ನು ಕಂಡು 

ಖಾನದ ಮೇರೆಗೆ ತಡೆದು ನಿಲ್ಲಿಸಿ ಪರಿಶೀಲಿಸಿ ನೋಡಿದಾಗ ಗೋಣಿಚೀಲದ ಒಳಗೆ 180 ಎಂ .ಎಲ್. ನ 35 ನಂ .1 
ಹೈವೇ ವಿಸ್ಕಿ ಬಾಟಲಿಗಳಿದ್ದು , ಸದರಿ ಮದ್ಯ ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನದಲ್ಲಿದ್ದ ವ್ಯಕ್ತಿಗಳು ಯಾವುದೇ ಪರವಾನಗಿ 
ಇತ್ಯಾದಿ ಹಾಜರುಪಡಿಸದೇ ಇದ್ದುದರಿಂದ , ಅಕ್ರಮವಾದುದೆಂದು ದೃಡಪಡಿಸಿಕೊಂಡು ಪಂಚರ ಸಮಕ್ಷಮ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ ವಾಹನ ಮತ್ತು ಮದ್ಯವನ್ನು ಅಮಾನತ್ತುಪಡಿಸಿಕೊಂಡು, ಆರೋಪಿಯನ್ನು ದಸ್ತಗಿರಿಗೊಳಿಸಿ ಠಾಣಾ 
ಮೊಕದ್ದಮೆ ಸಂಖ್ಯೆ: 23 /2008 ರಲ್ಲಿ ಮೊಕದ್ದಮೆ ದಾಖಲು ಮಾಡಿ ಪ್ರಥಮ ಮಾಹಿತಿ ವರದಿಯನ್ನು ನ್ಯಾಯಾಲಯಕ್ಕೂ 
ಮತ್ತು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ತನಿಖೆಯನ್ನು ಮುಂದುವರೆಸಿ ಜಫ್ತುಪಡಿಸಿದ ಮದ್ಯದ ಪೈಕಿ ರಾಸಾಯನಿಕ ಪರೀಕ್ಷೆಗೆ 
ಮಾದರಿ ತೆಗೆದು ಉಳಿದ ಮದ್ಯ ಹಾಗೂ ವಾಹನವನ್ನು ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿದ್ದು , 
ಸದರಿಯವರು ಈ ಪ್ರಾಧಿಕಾರಕ್ಕೆ ದಿನಾಂಕ:13. 08.2008 ರಂದು ವರದಿ ಮಾಡಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದ 
ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರೆಸಲಾಯಿತು. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಚಿಕ್ಕಮಗಳೂರು ಇವರು ನೀಡಿರುವ “ ಬಿ ವರದಿಯ ಪ್ರಕಾರ ಪಿ . ಪ್ರಭಾಕರರಾವ್ 
ಬಿನ್ ಗರತಯ್ಯ , ಮಂಜು ವೆಂಕಟೇಶ್ವರ ಎಂಟರ್‌ಪ್ರೈಸಸ್ , ಚಿಕ್ಕಮಗಳೂರು ಇವರು ವಾಹನದ ಮಾಲೀಕರೆಂದು 
ತಿಳಿದುಬಂದಿರುತ್ತದೆ. ಹಾಗೂ ವಾಹನಕ್ಕೆ ರೂ .13,000/- ( ಹದಿಮೂರು ಸಾವಿರ ರೂಪಾಯಿಗಳು ಮಾತ್ರ ) ಗಳನ್ನು ಮೌಲ್ಯ 
ನಿಗದಿಪಡಿಸಿರುತ್ತಾರೆ. 

ವಾಹನದ ಮಾಲೀಕರಿಗೆ ಪ್ರಕರಣದಲ್ಲಿ ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು 
ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಬಿ) ಅಡಿಯಲ್ಲಿ ನೊಂದಾಯಿತ 
ಅಂಚೆ ಮೂಲಕ ನೋಟಿಸ್ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು , ನೋಟಿಸ್‌ ದಿನಾಂಕ: 28. 03.2009 ರಂದು ಜಾರಿಯಾದ 
ಬಗ್ಗೆ ಸ್ವೀಕೃತಿ ಈ ಪ್ರಾಧಿಕಾರಕ್ಕೆ ಮರಳಿ ಬಂದಿರುತ್ತದೆ. 

ವಾಹನದ ಮಾಲೀಕರು ಈ ಪ್ರಾಧಿಕಾರದಿಂದ ನೀಡಲಾದ ಕಲಂ 43 ( ಬಿ) ನೋಟಿಸ್‌ನ್ನು ಸ್ವೀಕರಿಸಿದರೂ ಸಹ ಅದಕ್ಕೆ 
ಪೂರಕವಾಗಿ ಆಪಾದನೆಯನ್ನು ಅಲ್ಲಗಳೆಯಲು ಯಾವುದೇ ದಾಖಲೆಗಳ ಮೂಲಕವಾಗಲೀ ಅಥವಾ ಸಾಕ್ಷ್ಯಗಳ 
ಮೂಲಕವಾಗಲಿ ತಾವು ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಮತ್ತು ಈ ಕೃತ್ಯಕ್ಕೆ ವಾಹನವನ್ನು ಬಳಸಲಾಗಿಲ್ಲವೆಂಬ ಬಗ್ಗೆ ನಿರೂಪಿಸದೇ 
ಇರುವ ಅಂಶಗಳು , ಸಾಕ್ಷ್ಯಗಳು ಹಾಗೂ ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ 
ನಿರ್ದೆಶಕರು, ಪ್ರಾಧಿಕಾರದ ಮುಂದೆ ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು 
ಅಭಿಪ್ರಾಯಪಟ್ಟಿರುತ್ತಾರೆ. 

ಮೊಕದ್ದಮೆ ದಾಖಲಾಗಿ ಒಂದು ವರ್ಷ ಅವಧಿ ಕಳೆದಿದ್ದು ವಾಹನದ ಮಾಲೀಕರು ವಾಹನವನ್ನು ಈ ಕೃತ್ಯಕ್ಕೆ 
ಬಳಸಿಲ್ಲ ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೩೫ 
ನ್ಯಾಯವಾದಿಗಳ ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಹಾಗೂ ವಾಹನದ ಮಾಲೀಕರಿಗೆ 
ಗೊತ್ತಿದ್ದು ಈ ಕೃತ್ಯ ನಡೆದಿರುವುದರಿಂದಲೇ ವಾಹನದ ಮಾಲೀಕರು ವಾಹನದ ಬಗ್ಗೆ ಯಾವುದೇ ಆಸಕ್ತಿ ತೋರಿಸದೆ ಇರುವ 
ಅಂಶವು ಸಹಾಯಕ ಅಭಿಯೋಗ ನಿರ್ದೆಶಕರವರ ವಾದದಿಂದ ಮೇಲ್ನೋಟಕ್ಕೆ ಸಾಬೀತಾಗುವುದರಿಂದ ಅಲ್ಲದೇ ವಾಹನದ 
ಮಾಲೀಕರಿಗೆ ಸಾಕಷ್ಟು ಸಮಯಾವಕಾಶ ನೀಡಿದಾಗಲೂ ಪ್ರಾಧಿಕಾರದ ಮುಂದೆ ಹಾಜರಾಗಿ ವಾಹನದ ಮೇಲೆ ಹಕ್ಕು 
ಸಾಧಿಸದೇ ಇರುವುದರಿಂದ ಹಾಗೂ ಜಫ್ತಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ ಇರುವುದರಿಂದ ತಟಸ್ಥ ಸ್ಥಿತಿಯಲ್ಲಿ 
ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ 
ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ 
ಅಬಕಾರಿ ಕಾಯ್ದೆ 1965 ರ ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಯೋಗ್ಯವೆಂದು 
ಪ್ರಾಧಿಕಾರಕ್ಕೆ ಮನವರಿಕೆ ಯಾಗಿರುವುದರಿಂದ ಈ ಕೆಳಕಂಡ ಆದೇಶ 

“ ಆದೇಶ” 
ಕೆ.ಸಿ. ಹರಿದಾಸ್, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು ಆದ ನಾನು ಆರಕ್ಷಕ ಉಪ ನಿರೀಕ್ಷಕರು , ಸಿಂಗಟಗೆರೆ ಪೊಲೀಸ್ ಠಾಣೆ ಇವರ ಕ್ರೈಂ ನಂ . 23 /2008, 
ದಿನಾಂಕ:01.05 .2008 ರಲ್ಲಿ ವಶಪಡಿಸಿಕೊಂಡ ವಾಹನ ಸಂಖ್ಯೆ : ಕೆಎ -18 - ಇ - 2120 ( ಹಿರೋಹೊಂಡಾ ಸಿ. ಡಿ. 100 ಬೈಕ್) 
ನೊಂದಿಗೆ, ರಾಸಾಯನಿಕ ಪರೀಕೆಗೆ ಮಾದರಿ ತೆಗೆದು ಉಳಿದ 6.300 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 
1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 29ನೇ ಮೇ 2009 ರಂದು ಬೆರಳಚ್ಚುಗಾರರಿಗೆ ಉಸ್ತಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್‌. 491 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ 
ಅಪರ ಆಯುಕ್ತರು ( ಆಸ್ತಿಗಳು) ರವರ ಕಛೇರಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, 

- ಎನ್. ಆರ್ . ವೃತ್ತ, ಬೆಂಗಳೂರು 

ಈ ತಿದ್ದುಪಡಿ 
ಸಂಖ್ಯೆ : ಎಲ್1/ ಪಿಆರ್/ 112 /06 - 07, ದಿನಾಂಕ: 15ನೇ ಸೆಪ್ಟೆಂಬರ್, 2009 
ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ಸಂಖ್ಯೆ :32 , ಬಿನ್ನಿಪೇಟೆ ಉಪವಿಭಾಗ, ಕೆಂಪಾಪುರ ಅಗ್ರಹಾರದ 
ಸರ್ವೆ ನಂ.100ರ ಭುವನೇಶ್ವರಿ ನಗರದಲ್ಲಿನ 6ನೇ ಮುಖ್ಯರಸ್ತೆಯನ್ನು 15ನೇ ಅಡ್ಡರಸ್ತೆಗೆ ಸಂಪರ್ಕ ಕಲ್ಪಿಸುವಲ್ಲಿ ಅಡ್ಡಲಾಗಿರುವ 
ಸ್ವತ್ತಿನ ಸಂಖ್ಯೆ:75ರ ಭಾಗಶಃ ಜಾಗ ಶ್ರೀ ಎಂ .ಎ. ಅರವಿಂದ ಮತ್ತು ಎಸ್. ಶುಭಾ ಇವರ ಹೆಸರಿನಲ್ಲಿ ಜಂಟಿ ಖಾತೆ ಇದ್ದು, 
ಇದರಲ್ಲಿ ರಸ್ತೆ ನಿರ್ಮಾಣಕ್ಕೆ 988 ಚ.ಅಡಿ ಜಾಗ ಬೇಕಾಗಿದೆ ಎಂದು 1894ರ ಭೂಸ್ವಾಧೀನ ಕಾಯ್ದೆಯನ್ವಯ ಕಲಂ 4(1) ರ 
ಅಧಿಸೂಚನೆಯು ದಿನಾಂಕ:25.12 .2008 ರಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾಗಿದ್ದು, ಭೂಸ್ವಾಧೀನಕ್ಕೆ ಬೇಕಾಗಿರುವ 
ವಿಸ್ತೀರ್ಣವನ್ನು 1053.89 ಚ. ಅಡಿ ಎಂದು ಓದಿಕೊಳ್ಳುವುದು. 

ಅಪರ ಆಯುಕ್ತರು ( ಆಸ್ತಿಗಳು) 
ಪಿ . ಡಿ. 60 

ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ . 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ . ಟಿ. ಸಿ.ಆರ್, ನಂ . 120/ 2008 - 09 , ದಿನಾಂಕ:26ನೇ ಜೂನ್, 2009 
ಆರಕ್ಷಕ ಉಪ ನಿರೀಕ್ಷಕರು, ಶೃಂಗೇರಿ ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ: 115/ 2008 , ದಿನಾಂಕ:10. 08 .2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ , 
ಚಿಕ್ಕಮಗಳೂರು. 


dCH 


೩೫೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - 
ಫಿರ್ಯಾದುದಾರರು 

ಆಪಾದಿತರು 
ಆರಕ್ಷಕ ಉಪ ನಿರೀಕ್ಷಕರು, ಶೃಂಗೇರಿ ಪೊಲೀಸ್ ಠಾಣೆ. ರಾಮಪ್ಪ ಬಿನ್ ಲೇ : ನಾಗಪ್ಪ ಗೌಡ 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:10. 08.2008 ರಂದು ಬೆಳಿಗ್ಗೆ 11. 00 ಗಂಟೆಗೆ ಖಚಿತ ವರ್ತಮಾನದ ಮೇರೆಗೆ ಆರಕ್ಷಕ ಉಪ ನಿರೀಕ್ಷಕರು, 
ಶೃಂಗೇರಿ ಪೊಲೀಸ್ ಠಾಣೆ ಇವರು ಠಾಣೆಗೆ ಪಂಚಾಯ್ತಿದಾರರು ಮತ್ತು ಸಿಬ್ಬಂದಿಯೊಂದಿಗೆ ವೀರಪ್ಪಗೌಡ ಸರ್ಕಲ್‌ನಲ್ಲಿ 
ಗಸ್ತು ಕಾರ್ಯ ನಿರ್ವಹಿಸುತ್ತಿದ್ದಾಗ ವಾಹನ ಸಂಖ್ಯೆ: ಕೆಎ - 18 - ಹೆಚ್ -5275 ( ಎಂ . 80) ಮೋಟಾರ್ ಬೈಕ್‌ನಲ್ಲಿ ಒಬ್ಬ 
ಅಸಾಮಿಯು ಬರುತ್ತಿದ್ದದನ್ನು ಗಮನಿಸಿ ವಾಹನವನ್ನು ತಡೆದು ನಿಲ್ಲಿಸಿ ಪರಿಶೀಲಿಸಿದಾಗ ಬ್ಯಾಗಿನಲ್ಲಿ ಮದ್ಯ ತುಂಬಿರುವ 180 
ಮಿಲಿಯ 25 ಸುಪರ್ ಜಾಕ್ ವಿಸ್ಕಿ ಹಾಗೂ 180 ಮಿಲಿಯ 20 ಕ್ಯಾಪ್ನ್ ಮಾರ್ಟಿನ್ ವಿಸ್ಕಿ ಕ್ವಾರ್ಟರ್ ಬಾಟಲಿಗಳನ್ನು 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದು, ಈ ಬಗ್ಗೆ ರಹದಾರಿ, ವಗೈರೆ ಇತ್ಯಾದಿ ದಾಖಲಾತಿಗಳನ್ನು ಹಾಜರುಪಡಿಸದೇ ಇದ್ದುದರಿಂದ, 
ಸಾಗಾಣಿಕೆಯಾಗುತ್ತಿದ್ದ ಮದ್ಯವು ಅಕ್ರಮ ಮದ್ಯವೆಂದು ದೃಢಪಡಿಸಿಕೊಂಡು, ( ಆಸಾಮಿಯು ರಾಮಪ್ಪ ಬಿನ್ ಲೇಟ್ ನಾಗಪ್ಪ 
ವಯಸ್ಸು ಸುಮಾರು 40 ವರ್ಷ, ಕೈಮನೆ, ಅಂಗಡಿ ವ್ಯಾಪಾರ ಎಂದು ತಿಳಿಸಿದ್ದು ) ಪಂಚರ ಸಮಕ್ಷಮದಲ್ಲಿ 
ಅನುಸರಿಸಬೇಕಾದ ಕ್ರಮಗಳನ್ನು ಸ್ಥಳದಲ್ಲಿ ಜರುಗಿಸಿ ಆರೋಪಿಯನ್ನು ದಸ್ತಗಿರಿಗೊಳಿಸಿ ವಾಹನದೊಂದಿಗೆ ಮದ್ಯವನ್ನು 
ಅಮಾನತ್ತುಪಡಿಸಿಕೊಂಡು ಠಾಣಾ ಕ್ರೈಂ ನಂ . 115 /2008 ರಲ್ಲಿ ಮೊಕದ್ದಮೆ ದಾಖಲು ಮಾಡಿ ನ್ಯಾಯಾಲಯಕ್ಕೆ ಮತ್ತು 
ಮೇಲಾಧಿಕಾರಿಗಳಿಗೆ ಪ್ರ . ವ. ವ . ವನ್ನು ಸಲ್ಲಿಸಿ ಪ್ರಕರಣದ ತನಿಖೆಯನ್ನು ಮುಂದುವರೆಸಿ ಪ್ರಾಧಿಕಾರದ ಅನುಮತಿಯ ಮೇರೆಗೆ 
ಅಮಾನತ್ತುಪಡಿಸಿದ ವಾಹನ ಮತ್ತು ರಾಸಾಯನಿಕ ಪರೀಕ್ಷೆಗೆ ಮಾದರಿ ಹೊರತುಪಡಿಸಿ ಉಳಿದ 7.740 ಲೀಟರ್ ಮದ್ಯವನ್ನು 
ಅಬಕಾರಿ ನಿರೀಕ್ಷಕರು, ಕೊಪ್ಪ ವಲಯ ಇವರಿಗೆ ಹಸ್ತಾಂತರಿಸಿದ್ದು, ಸದರಿಯವರು ದಿನಾಂಕ:05 .11.2008 ರಂದು ವರದಿ 
ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ಪ್ರಕರಣದ 
ಮುಟ್ಟುಗೋಲಿನ ನಡವಳಿಗಳನ್ನು ಮುಂದುವರೆಸಲಾಯಿತು. 

ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು , ಚಿಕ್ಕಮಗಳೂರು ಇವರು ನೀಡಿರುವ “ ಬಿ ” ವರದಿಯ ಪ್ರಕಾರ ಶ್ರೀ ಜೆ. ಜಿ . 
ನಾಗರಾಜ ಭಟ್ ಬಿನ್ ಗಣೇಶ್‌ಭಟ್ ಹೆರ್‌ವರಿ ಹೌಸ್, ನಲ್ಲು ಅಂಚೆ, ಶೃಂಗೇರಿ ಇವರು ವಾಹನದ ಮಾಲೀಕರಾಗಿರುವುದಾಗಿ 
ಹಾಗೂ ವಾಹನಕ್ಕೆ ರೂ .3,000/- (ಮೂರು ಸಾವಿರ ರೂಪಾಯಿಗಳು ಮಾತ್ರ) ಗಳ ಮೌಲ್ಯ ನಿಗದಿಪಡಿಸಿರುತ್ತಾರೆ. 

ವಾಹನದ ಮಾಲೀಕರಿಗೆ ಪ್ರಕರಣದಲ್ಲಿ ಜಫ್ತುಪಡಿಸಿದ ಮದ್ಯ ಹಾಗೂ ವಾಹನವನ್ನು ಸರ್ಕಾರಕ್ಕೆ ಏಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಬಿ) ಅಡಿಯಲ್ಲಿ 
ನೊಂದಾಯಿತ ಅಂಚೆ ಮೂಲಕ ಹಾಗೂ ತನಿಖಾಧಿಕಾರಿಗಳ ಮೂಲಕ ನೋಟಿಸ್ ಜಾರಿ ಮಾಡಲು ಕ್ರಮ ಕೈಗೊಂಡಿದ್ದು, 
ನೋಟಿಸ್ ದಿನಾಂಕ:13. 03.2009 ರಂದು ಜಾರಿಯಾಗಿ ಬಗ್ಗೆ ಸ್ವೀಕೃತಿ ಪ್ರಾಧಿಕಾರಕ್ಕೆ ಮರಳಿ ಬಂದಿರುತ್ತದೆ. 

ವಾಹನದ ಮಾಲೀಕರಾದ ಶ್ರೀ ಟಿ. ಜಿ. ನಾಗರಾಜ ಭಟ್ ಇವರು ದಿನಾಂಕ:13 .03. 2009 ರಂದು ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುವ ಮನವಿಯಲ್ಲಿ ಮೊಕದ್ದಮೆಯಲ್ಲಿ ಜಫ್ತುಪಡಿಸಿಕೊಡಿಸಿರುವ ವಾಹನವನ್ನು ದಿನಾಂಕ:25.12 .2005 ರಂದು ಈ 
ಪ್ರಕರಣದಲ್ಲಿ ಆರೋಪಿಯಾಗಿರುವ ರಾಮಪ್ಪ ಬಿನ್ ನಾಗಪ್ಪಗೌಡ ಇವರಿಗೆ ಮಾರಾಟ ಮಾಡಿರುತ್ತೇನೆಂದು ತಿಳಿಸುತ್ತಾ , ಡೆಲಿವರಿ 
ನೋಟ್‌ನ್ನು ಸಲ್ಲಿಸಿ ನನಗೂ ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡಿರುವ ವಾಹನಕ್ಕೂ ಯಾವುದೇ ರೀತಿಯ 
ಸಂಬಂಧವಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. 

- ಪ್ರಾಧಿಕಾರದ ಮುಂದೆ ಇರುವ ದಾಖಲೆಗಳನ್ನು ಸಹಾಯಕ ಅಭಿಯೋಗ ನಿರ್ದೆಶಕರು, ಪ್ರಾಧಿಕಾರದ ಮುಂದೆ 
ಮಂಡಿಸಿ ವಾಹನವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಯೋಗ್ಯವೆಂದು ಅಭಿಪ್ರಾಯಪಟ್ಟಿರುತ್ತಾರೆ. 

ಮೊಕದ್ದಮೆ ದಾಖಲಾಗಿ ಹತ್ತು ತಿಂಗಳ ಅವಧಿ ಕಳೆದಿದ್ದು ವಾಹನದ ಮಾಲೀಕರು ವಾಹನದ ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುವ ಲಿಖಿತ ಹೇಳಿಕೆಯಲ್ಲಿ ತಾವು ವಾಹನವನ್ನು ಈ ಹಿಂದೆಯೇ ಈ ಪ್ರಕರಣದ ಆರೋಪಿಗೆ ಮಾರಾಟ 
ಮಾಡಿರುವುದಾಗಿ ತಿಳಿಸಿ ಡೆಲಿವರಿ ನೋಟ್ ಲಗತ್ತಿಸಿರುವುದರಿಂದ ವಾಹನದ ಹಕ್ಕುದಾರರು ಈ ಕೃತ್ಯಕ್ಕೆ ವಾಹನವನ್ನು ಬಳಸಿಲ್ಲ 
ಎಂಬುದನ್ನು ಸಾಕ್ಷಧಾರಗಳ ಮುಖಾಂತರ ಪ್ರಾಧಿಕಾರದ ಮುಂದೆ ಇದುವರೆವಿಗೂ ತಾವಾಗಲೀ ಅಥವಾ ತಮ್ಮ 
ನ್ಯಾಯವಾದಿಗಳ ಮುಖಾಂತರವಾಗಲಿ ಹಾಜರಾಗಿ ಸಾಬೀತುಪಡಿಸದೇ ಇರುವುದರಿಂದ ಹಾಗೂ ವಾಹನದ ಮಾಲೀಕರಿಗೆ 
ಗೊತ್ತಿದ್ದು ಈ ಕೃತ್ಯ ನಡೆದಿರುವುದರಿಂದಲೇ ಹಾಗೂ ಕೃತ್ಯದಲ್ಲಿ ಶಾಮೀಲಾಗಿರುವುದರಿಂದ ವಾಹನದ ಮಾಲೀಕರು ವಾಹನದ 
ಬಗ್ಗೆ ಯಾವುದೇ ಆಸಕ್ತಿ ತೋರಿಸದೆ ಇರುವ ಅಂಶವು ಸಹಾಯಕ ಅಭಿಯೋಗ ನಿರ್ದೆಶಕರವರ ವಾದದಿಂದ ಮೇಲ್ನೋಟಕ್ಕೆ 
ಸಾಬೀತಾಗುವುದರಿಂದ ಅಲ್ಲದೇ ವಾಹನದ ಮಾಲೀಕರಿಗೆ ಸಾಕಷ್ಟು ಸಮಯಾವಕಾಶ ನೀಡಿದಾಗಲೂ ಪ್ರಾಧಿಕಾರ 
ಹಾಜರಾಗಿ ವಾಹನದ ಮೇಲೆ ಹಕ್ಕು ಸಾಧಿಸದೇ ಇರುವುದರಿಂದ ಹಾಗೂ ಜಫ್ಲಾಗಿರುವ ವಾಹನವು ಇಲಾಖಾ ವಶದಲ್ಲಿಯೇ 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೩೭ 
ಇರುವುದರಿಂದ ತಟಸ್ಥ ಸ್ಥಿತಿಯಲ್ಲಿ ಹಾಗೆಯೇ ಬಿಟ್ಟಲ್ಲಿ ಪ್ರಕೃತಿಯ ವೈಪರೀತ್ಯಗಳಿಗನುಗುಣವಾಗಿ ಹಾಳಾಗಿ ಸರ್ಕಾರದ 
ರಾಜಸ್ವಕ್ಕೆ ಧಕ್ಕೆ ಉಂಟಾಗುವ ಸಂಭವವಿರುವುದರಿಂದ ಹಾಗೂ ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿಯಿಂದ 
ವಶಪಡಿಸಿಕೊಂಡ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳುವುದು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆ ಯಾಗಿರುವುದರಿಂದ ಈ ಕೆಳಕಂಡ ಆದೇಶ 

“ ಆದೇಶ” 
- ಕೆ.ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಆರಕ್ಷಕ ಉಪ ನಿರೀಕ್ಷಕರು, ಶೃಂಗೇರಿ ಪೊಲೀಸ್ ಠಾಣೆ ಇವರ ಕ್ರೈಂ ನಂ .115 / 2008, ರಲ್ಲಿ 
ವಶಪಡಿಸಿಕೊಂಡ ವಾಹನ ಸಂಖ್ಯೆ: ಕೆ. ಎ. 18. ಹೆಚ್:5275 ಎಂ .80 ಮೋಟಾರ್‌ಬೈಕ್‌ನೊಂದಿಗೆ ರಾಸಾಯನಿಕ ಪರೀಕ್ಷೆಗೆ 
ಮಾದರಿ ತೆಗೆದು ಉಳಿದ 7.740 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಕಲಂ 43 
( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 26ನೇ ಜೂನ್ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ .ಆರ್. 639 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ. ಸಿ. ಆರ್ . ನಂ . 23 / 2008 - 09 , ದಿನಾಂಕ: 3ನೇ ಜುಲೈ , 2009 
ಪೊಲೀಸ್ ಉಪ ನಿರೀಕ್ಷಕರು, ಸಿಂಗಟಗೆರೆ ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ: 53 /2007 , ದಿನಾಂಕ: 28 - 11 - 2007 
ಉಪಸ್ಥಿತರು: ಕೆ.ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಪೋಲೀಸ್ ಉಪ ನಿರೀಕ್ಷಕರು, 

ವೈ , ಜಯಣ್ಣ ಮತ್ತು ಇತರರು 
ಸಿಂಗಟಗೆರೆ ಪೊಲೀಸ್ ಠಾಣೆ. 
ಪ್ರಕರಣದ ಮುಖ್ಯಾಂಶಗಳು 

ದಿನಾಂಕ:28.11.2007 ರಂದು ಬೆಳಿಗ್ಗೆ ಸುಮಾರು 5.30 ಗಂಟೆ ಸಮಯದಲ್ಲಿ ಪೊಲೀಸ್ ಉಪ ನಿರೀಕ್ಷಕರು, 
ಸಿಂಗಟಗೆರೆ ಪೊಲೀಸ್ ಠಾಣೆ ಇವರು ಸಿಬ್ಬಂದಿ ಹಾಗೂ ಪಂಚಾಯ್ತಿದಾರರೊಂದಿಗೆ ಖಚಿತ ವರ್ತಮಾನದ ಮೇರೆಗೆ ಕಡೂರು 
ತಾ: 9ನೇ ಮೈಲಿಕಲ್ಲು ಮತ್ತು ಕರಿಕಲ್ಲು ಹೊಳೆ ಕಡೂರು ರಸ್ತೆಯಲ್ಲಿ ಗಸ್ತು ನಿರ್ವಹಿಸುತ್ತಿರುವಾಗ ಬೆಳಿಗ್ಗೆ ಸುಮಾರು 6.00 
ಗಂಟೆಗೆ 9ನೇ ಮೈಲಿಕಲ್ಲು ಕಡೆಯಿಂದ 2 ಬೈಕ್‌ನಲ್ಲಿ 3 ಜನ ವ್ಯಕ್ತಿಗಳು ಬರುತ್ತಿರುವುದನ್ನು ಗಮನಿಸಿ ತಡೆದು ನಿಲ್ಲಿಸಿದಾಗ 1 
ಹಿರೋಹೊಂಡ ಬೈಕ್‌ನಲ್ಲಿದ್ದ ವ್ಯಕ್ತಿಯು ಬೈಕ್ ಬಿಟ್ಟು ಓಡಿ ಹೋಗಿದ್ದು, ಪರಿಶೀಲಿಸಲಾಗಿ ಅದರಲ್ಲಿ 2 ರಟ್ಟಿನ ಪೆಟ್ಟಿಗೆಗಳಲ್ಲಿ 
180 ಮಿಲಿಯ ತಲಾ 48 ರಂತೆ 96 ಸೀಸ ರಾಜಾ ವಿಸ್ಕಿ ಬಾಟಲಿಗಳಿದ್ದು , ಇನ್ನೊಂದು ಬೈಕ್‌ನಲ್ಲಿ ಒಟ್ಟು 3 ರಟ್ಟಿನ ಪೆಟ್ಟಿಗೆಗಳಲ್ಲಿ 
180 ಮಿಲಿಯ 48 ರಂತೆ ಒಟ್ಟು 144 ಸೀಸೆ ರಾಜಾ ವಿಸ್ಕಿ ಬಾಟಲಿಗಳಿದ್ದು, ಸದರಿ ಮದ್ಯ ಸಾಗಾಣಿಕೆಗೆ ಸಂಬಂಧಿಸಿದಂತೆ 
ವಾಹನದಲ್ಲಿದ್ದ ವ್ಯಕ್ತಿಗಳಾದ ಮೆಹಬೂಬ್ ಬಿನ್ ಮೈಯುದ್ದಿನ್ ಸಾಬ್, ಬೆಲಗೂರು, ಹೊಸದುರ್ಗ ತಾ : ಚಿತ್ರದುರ್ಗ ಜಿಲ್ಲೆ 
ಮತ್ತೊಬ್ಬ ವ್ಯಕ್ತಿ ಬಿ. ಎನ್ . ಕರಿಯಪ್ಪ ಬಿನ್ ನಾಗಪ್ಪ , ಬೆಲಗೂರು, ಹೊಸದುರ್ಗ ತಾ : ಚಿತ್ರದುರ್ಗ ಜಿಲ್ಲೆ ಇವರುಗಳು ಯಾವುದೇ 
ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ ದಾಖಲೆಗಳನ್ನಾಗಲಿ ಹಾಜರುಪಡಿಸದೇ ಇದ್ದುದರಿಂದ ಅಕ್ರಮವಾದುದೆಂದು 
ದೃಢಪಡಿಸಿಕೊಂಡು ಪಂಚರ ಸಮಕ್ಷಮ ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ ಹಿರೊಹೊಂಡ ಬೈಕ್‌ನ 
ನೊಂದಣಿ ಸಂಖ್ಯೆ: ಪರಿಶೀಲಿಸಲಾಗಿ ಕೆಎ - 01 - ಇ -8063 ಆಗಿದ್ದು , ಓಡಿ ಹೋದ ವ್ಯಕ್ತಿಯ ಬಗ್ಗೆ ವಿಚಾರಿಸಲಾಗಿ ವೈ . ಜಯಣ್ಣ 
ಬಿನ್ ಯಲ್ಲಮರಿಯಪ್ಪ, ಶಂಕರಪುರ , ಕಡೂರು ತಾ : ಚಿಕ್ಕಮಗಳೂರು ಜಿಲ್ಲೆ ಎಂದು ತಿಳಿದುಬಂದಿದ್ದು, ಅಸಾಮಿಗಳಿದ್ದ ಬೈಕ್ 
ಟಿ. ವಿ.ಎಸ್. ವಿಕ್ಟರ್ ಜಿಎಲ್ ಆಗಿದ್ದು, ನಂಬರ್ ಇರುವುದಿಲ್ಲ , ಚಾರ್ಸಿ ನಂ . N 3211 F 272169 , ಇಂಜಿನ್ ನಂ . N3211 M 
274223 ಆಗಿರುತ್ತದೆ. ಹಾಗೂ ಸದರಿ ಮದ್ಯವನ್ನು ಬೆಲಗೂರು ರವಿ ವೈನ್‌ನಿಂದ ರವಿ ಬಿನ್ ರಾಮಚಂದ್ರಪ್ಪ , ಬೆಲಗೂರು, 
ಹೊಸದುರ್ಗ ತಾಲ್ಲೂಕು ಇವರು ಮಾರಾಟ ಮಾಡಲು ಕಳುಹಿಸಿಕೊಟ್ಟಿರುವುದು ತಿಳಿದು ಬಂದಿದ್ದರಿಂದ ದೊರೆತ ವಸ್ತುಗಳನ್ನು 


೩೫೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
2 ಬೈಕ್‌ಗಳೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಆರೋಪಿಗಳನ್ನು ದಸ್ತಗಿರಿಗೊಳಿಸಿ ಠಾಣೆಗೆ ಹಿಂದಿರುಗಿ ಕ್ರೈಂ 
ನಂ .53 /2007 ರಲ್ಲಿ ಪ್ರಕರಣವನ್ನು ದಾಖಲಿಸಿ ವಶಪಡಿಸಿಕೊಂಡ ವಾಹನ ಮತ್ತು ದೊರೆತ ವಸ್ತುಗಳನ್ನು ಮುಂದಿನ 
ವಿಲೇವಾರಿ ಕುರಿತು ಅಬಕಾರಿ ನಿರೀಕ್ಷಕರು, ಕಡೂರು ವಲಯ ಇವರಿಗೆ ಹಸ್ತಾಂತರಿಸಿದ ಮೇರೆಗೆ ಸದರಿಯವರು ಪ್ರಾಧಿಕಾರಕ್ಕೆ 
ವರದಿ ಮಾಡಿರುತ್ತಾರೆ. 

ವಶಪಡಿಸಿಕೊಂಡ ವಾಹನಗಳು ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ 
ನಡವಳಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮ 
ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿ ಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಬೆಂಗಳೂರು ಕೇಂದ್ರ 
ಮತ್ತು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಲಾಗಿರುತ್ತದೆ. 

ವಾಹನಗಳು ಜಫಾಗಿ ಸುಮಾರು ಒಂದು ವರ್ಷ ಏಳು ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು 
ಬದ್ದ ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 .2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನಗಳು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಹಾಗೂ ವಾಹನವನ್ನು ಇಂತಹ ಅಕ್ರಮ ಕೃತ್ಯಗಳಿಗೆ ಬಳಸುವ 
ಉದ್ದೇಶದಿಂದಲೇ ವಾಹನದ ನೋಂದಣಿ ಸಂಖ್ಯೆ ತೋರಿಸುವ ಬೋರ್ಡ್ ಹಾಕದೇ ಇರುವ ಅಂಶಗಳಿಂದ ಇವರು 
ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು ಸ್ಪಷ್ಟವಾಗಿರುವುದರಿಂದ ವಾಹನಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ 
ಕಲಂ 43 ( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಮರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ. ಸಿ. ಹರಿದಾಸ್, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43 ( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, ಸಿಂಗಟಗೆರೆ 
ಪೊಲೀಸ್ ಠಾಣೆ ಇವರ ಕೈಂ ಸಂಖ್ಯೆ: 53 /2007, ದಿನಾಂಕ: 28.11.2007ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: ಕೆಎ 
01 - ಇ -8063 (ಹಿರೋಹೊಂಡ ಬೈಕ್) ಮತ್ತು ಟಿ. ವಿ.ಎಸ್. ವಿಕ್ಟರ್ ಜಿಎಲ್ ಬೈಕ್ ( ನಂಬರ್ ಇರುವುದಿಲ್ಲ ಚಾರ್ಸಿ ನಂ .N 
3211 F 272169 ಇಂಜಿನ್ ನಂ . N 3211 M 274223), ಗಳನ್ನು ಹಾಗೂ ವಶಪಡಿಸಿಕೊಂಡ ಮದ್ಯದ ಪೈಕಿ ರಾಸಾಯನಿಕ 
ಪರೀಕ್ಷೆಗೆ ಮಾದರಿ ತೆಗೆದು ಉಳಿದ 42.300 ಲೀಟರ್ ಮದ್ಯವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) 
ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ , ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೩೯ 
ಈ ಆದೇಶವನ್ನು ಇಂದು ಅಂದರೆ 3ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ .726 

ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್ , ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ.ಸಿ. ಆರ್. ನಂ . 199 / 2007 - 08 , ದಿನಾಂಕ:3ನೇ ಜುಲೈ , 2009 
ಪೊಲೀಸ್ ಉಪ ನಿರೀಕ್ಷಕರು ಎನ್. ಆರ್. ಮರ ಪೊಲೀಸ್ ಠಾಣಾ ಇವರ ಮೊಕದ್ದಮೆ ನಂ .30 /2008, 

ದಿನಾಂಕ:01.04 .2008 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ . 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು, 

ಮುರುಳಿಧರ ಮತ್ತು ಇತರರು 
ಎನ್ . ಆರ್ . ಪುರ ಪೊಲೀಸ್ ಠಾಣೆ. 
ಪ್ರಕರಣದ ಮುಖ್ಯಾಂಶಗಳು: 

- ದಿನಾಂಕ: 01.04. 2008 ರಂದು ಸಂಜೆ ಸುಮಾರು 4.00 ಗಂಟೆ ಸಮಯದಲ್ಲಿ ಪೊಲೀಸ್ ವೃತ್ತ ನಿರೀಕ್ಷಕರು, 
ಎನ್. ಆರ್. ಪುರ ಇವರ ಆದೇಶಗಳಂತೆ ಸಿಬಂದಿಗಳಾದ ಸಿ. ಹೆಚ್. ಸಿ. 140, ಸಿ. ಪಿ . ಸಿ. 22 , ಸಿ . ಪಿ. ಸಿ 429 ಮತು ಎ . ಪಿ . ಸಿ. 
165 ಇವರುಗಳು ಪಂಚಾಯ್ತಿದಾರರೊಂದಿಗೆ, ಎನ್. ಆರ್ . ಪುರ ಪೊಲೀಸ್ ಠಾಣಾ ಸರಹದ್ದಿನ ಸೀತೂರು ಗ್ರಾಮದ ಕೆರೆಗದ್ದೆ 
ದೇವಾಲಯದ ಬಳಿ ತೆರಳಿದಾಗ ಪೊಲೀಸ್‌ನವರನ್ನು ನೋಡಿ ಮದ್ಯ ತಯಾರು ಮಾಡುತ್ತಿದ್ದವರು ಕಾಡಿನೊಳಗೆ ಓಡಿ 
ಹೋಗಿದ್ದು, ಬೆನ್ನಟ್ಟಿದಾಗ ಸಿಕ್ಕಿಬಿದ್ದ ಮುರುಳಿಧರ ಬಿನ್ ರಾಮ , ಮಲವಗೊಪ್ಪ, ಶಿವಮೊಗ್ಗ, ಈತನಿಂದ ಒಟ್ಟು 72 ಲೀಟರ್ 
ಸ್ಪೀರಿಟ್ , 180 ಮಿಲಿಯ 115 ಸೀಸೆ ಮದ್ಯ ತುಂಬಿದ ಕ್ವಾರ್ಟರ್ ಬಾಟಲಿಗಳು, ಕೆರಮಲ್, ಕಲರ್ ಮಿಕ್ಸಿಂಗ್, ಕೆಎ .30 - 
ಎಂ :559 ( ಅಂಬಾಸಿಡರ್ ಕಾರ್) ಇತರ ಪರಿಕರಗಳನ್ನು ವಶಪಡಿಸಿಕೊಂಡು ಓಡಿ ಹೋದ ವ್ಯಕ್ತಿಗಳಾದ ಶೈಲೇಶ್‌ಕುಮಾರ್ , 
ಬದ್ರಿ ಅಲಿಯಾಸ್ ವೀರಭದ್ರ, ಉಮೇಶ್, ಪ್ರಕಾಶ, ಅಣ್ಣಪ್ಪ , ಗುಂಡಾ , ನಾಗು, ಭಾಸ್ಕರ, ಇವರುಗಳು ಯಾವುದೇ ಅಧಿಕೃತ 
ರಹದಾರಿ ಪತ್ರಗಳನ್ನಾಗಲಿ ಅಥವಾ ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸದೆ ಇದ್ದುದರಿಂದ, ಅಕ್ರಮವಾದುದೆಂದು 
ದೃಢಪಡಿಸಿಕೊಂಡು, ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ ವಸ್ತುಗಳನ್ನು ವಾಹನ ಸಂಖ್ಯೆ: ಕೆಎ .30 - 
ಎಂ : 559 ( ಅಂಬಾಸಿಡರ್ ಕಾರ್) ನೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು ಆರೋಪಿಯನ್ನು ದಸ್ತಗಿರಿಗೊಳಿಸಿ 
ಠಾಣಾಧಿಕಾರಿಗಳ ಮುಂದೆ ಹಾಜರುಪಡಿಸಿದ ಮೇರೆಗೆ ಕ್ರೈಂ ನಂ .30/2008 ರಲ್ಲಿ ಪ್ರಕರಣವನ್ನು ದಾಖಲಿಸಿ ವಶಪಡಿಸಿಕೊಂಡ 
ವಾಹನ ಮತ್ತು ದೊರೆತ ವಸ್ತುಗಳನ್ನು ಮುಂದಿನ ವಿಲೇವಾರಿ ಕುರಿತು ಈ ಪ್ರಾಧಿಕಾರದ ಅನುಮತಿ ಪಡೆದು ಅಬಕಾರಿ 
ನಿರೀಕ್ಷಕರು, ಎನ್. ಆರ್ . ಪುರ ವಲಯ ಇವರಿಗೆ ಹಸ್ತಾಂತರಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನ, ಮದ್ಯಸಾರ ಮತ್ತು ಇನ್ನಿತರೆ ವಸ್ತುಗಳಿಗೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು 
ಮುಟ್ಟುಗೋಲಿನ ನಡವಳಿಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43( ಎ ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ 
ಮಾಲೀಕತ್ವದ ಹಾಗೂ ಮೌಲ್ಯದ ವಿವರಗಳನ್ನು ನೀಡುವಂತೆ ಕೋರಿಕ್ರಮವಾಗಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು, ಕಾರವಾರ 
ಮತ್ತು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು ನಡವಳಿಗಳನ್ನು ಮುಂದುವರೆಸಿ , ಮಾಲೀಕತ್ವ ಕೋರಿ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳು, ಸಾಗರ, ಶಿವಮೊಗ್ಗ ಇವರಿಗೆ ಪತ್ರ ಬರೆಯಲಾಗಿರುತ್ತದೆ. 

ವಾಹನವು ಜಫಾಗಿ ಸುಮಾರು ಒಂದು ವರ್ಷ ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು, ಪತ್ರಿಕಾ ಪ್ರಕಟಣೆ 
ದಿನಾಂಕ:10. 06 .2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 


೩೫೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚಾರಗೊಂಡಿರುತ್ತದೆ. ಪ್ರಚಾರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಫಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ, ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965 ರ ಕಲಂ 43 ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ, 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ.ಸಿ. ಹರಿದಾಸ್ , ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, ಎನ್. ಆರ್. 
ಪುರ ಪೊಲೀಸ್ ಠಾಣೆ ಇವರ ಕ್ರೈಂ ನಂ . 30 /2008, ದಿನಾಂಕ:01.04.2008 ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ ಸಂಖ್ಯೆ: 
ಕೆಎ -30 - ಎಂ - 559 ( ಅಂಬಾಸಿಡರ್ ಕಾರ್) ಅನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43 ( ಸಿ) ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 3ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ .727 

ಡೆಪ್ಯೂಟಿ ಕಮೀಷನರ್ ಆಫ್ ಎಸ್ 

ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು. 
ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ 

ಚಿಕ್ಕಮಗಳೂರು ಇವರ ನ್ಯಾಯಾಲಯದಲ್ಲಿ 

ಡಿ. ಟಿ.ಸಿ. ಆರ್ , ನಂ . 182/2005 -06 ದಿನಾಂಕ:3ನೇ ಜುಲೈ , 2009 
ಪೊಲೀಸ್ ಉಪ ನಿರೀಕ್ಷಕರು, ಟೌನ್ ಪೊಲೀಸ್ ಠಾಣೆ ಕ್ರೈಂ ಸಂಖ್ಯೆ : 192/2006 , ದಿನಾಂಕ: 25 .04.2006 
ಉಪಸ್ಥಿತರು: ಕೆ. ಸಿ. ಹರಿದಾಸ್ 

ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು. 
ಫಿರ್ಯಾದುದಾರರು 

ಆಪಾದಿತರು 
ಪೊಲೀಸ್ ಉಪ ನಿರೀಕ್ಷಕರು , ಟೌನ್ ಪೋಲಿಸ್ ಠಾಣೆ, ವಿರೇಗೌಡ ಬಿನ್ ರಂಗೇಗೌಡ ಮತ್ತು ಇತರರು. 
ಪ್ರಕರಣದ ಮುಖ್ಯಾಂಶಗಳು: 

:25 . 04. 2006 ರಂದು ಸಂಜೆ ಸುಮಾರು 4 .30 ಗಂಟೆ ಸಮಯದಲ್ಲಿ ಪೊಲೀಸ್ ಉಪ ನಿರೀಕಕರು , ಟೌನ್ 
ಪೊಲೀಸ್ ಠಾಣೆ ಇವರು ಸಿಬ್ಬಂದಿ ಮತ್ತು ಪಂಚಾಯ್ತಿದಾರರೊಂದಿಗೆ, ಚಿಕ್ಕಮಗಳೂರು ಟೌನ್ ಕೆ. ಎಂ . ರಸ್ತೆಯಲ್ಲಿನ ಐ. ಬಿ. ಪಿ. 


ಭಾಗ - ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

೩೫೪೧ 
ಪೆಟ್ರೋಲ್ ಬಂಕ್ ಹತ್ತಿರ ಎ . ಬಿ.ಸಿ. ಕಾಫಿ ಕ್ಯೂರಿಂಗ್ ಎದುರು ವಾಹನ ಸಂಖ್ಯೆ: ಎಂ . ಜಿ. ಜೆ: 955 ( ಮಾರುತಿ ಓಮ್ನ ವ್ಯಾನ್) 
ತಡೆದು ನಿಲ್ಲಿಸಿ ತಪಾಸಣೆ ಮಾಡಿದಾಗ ಒಂದು ರಟ್ಟಿನ ಪೆಟ್ಟಿಗೆಯಲ್ಲಿ 180 ಮಿಲಿಯ 20 ಸೀಸೆ ವಿಂಡೇರ್ ಡಿಲಕ್ಸ್ ವಿಸ್ಕಿ , 180 
ಮಿಲಿಯ 4 ಸೀಸೆ ಮ್ಯಾಕ್‌ಡವೆಲ್ ನಂ .1 ವಿಸ್ಕಿ , 180 ಮಿಲಿಯ 1 ಸೀಸೆ ಲೆಗಾಸಿ ವಿಸ್ಕಿ ಮತ್ತು 330 ಮಿಲಿಯ 5 ಸೀಸೆ 
ಕಿಂಗ್ ಫಿಷರ್ ಬೀರ್ ಮತ್ತು 330 ಮಿಲಿಯ 5 ಸೀಸೆ ಯು . ಬಿ . ಎಕ್ಸ್ಪೋರ್ಟ್ ಬಿಯರ್ ಬಾಟಲಿಗಳು ಇದ್ದು ಇವುಗಳ 
ಸಾಗಾಣಿಕೆಗೆ ಸಂಬಂಧಿಸಿದಂತೆ ವಾಹನದಲ್ಲಿದ್ದ ವ್ಯಕ್ತಿ ಕೆ.ಆರ್‌. ವಿರೇಗೌಡ ಬಿನ್ ರಂಗೇಗೌಡ, ಕೆಳಗೂರು ಗ್ರಾಮ ಚಿಕ್ಕಮಗಳೂರು 
ತಾಲ್ಲೂಕು ಇವರು ಯಾವುದೇ ಅಧಿಕೃತ ರಹದಾರಿ ಪತ್ರಗಳನ್ನಾಗಲಿ ಅಥವಾ ದಾಖಲಾತಿ ಪತ್ರಗಳನ್ನಾಗಲಿ ಹಾಜರುಪಡಿಸದೆ 
ಇದ್ದುದರಿಂದ, ಅಕ್ರಮವಾದುದೆಂದು ದೃಢಪಡಿಸಿಕೊಂಡು, ಸ್ಥಳದಲ್ಲಿ ಅನುಸರಿಸಬೇಕಾದ ಕ್ರಮಗಳನ್ನು ಜರುಗಿಸಿ, ದೊರೆತ 
ಮದ್ಯವನ್ನು ವಾಹನ ಸಂಖ್ಯೆ: ಎಂಜಿಜೆ- 955 ( ಮಾರುತಿ ಓಮ್ನ ವ್ಯಾನ್) ನೊಂದಿಗೆ ಸರ್ಕಾರದ ವಶಕ್ಕೆ ಅಮಾನತ್ತುಪಡಿಸಿಕೊಂಡು 
ಆರೋಪಿಯನ್ನು ದಸ್ತಗಿರಿಗೊಳಿಸಿ, ಅಕ್ರಮ ಮದ್ಯ ನೀಡಿದ ತೇಜಸ್ವಿ ಕುಮಾರ್ ಬಿನ್ ಲೇಟ್ ದಾಸರಾಜ್, ಕ್ಯಾಷಿಯರ್ 
ವೆಂಕಟೇಶ್ವರ ವೈನ್, ದರ್ಜಿ ಬೀದಿ, ಚಿಕ್ಕಮಗಳೂರು ಇವರುಗಳ ವಿರುದ್ದ ಕ್ರೈಂ ನಂ .192 /2006 ರಲ್ಲಿ ಪ್ರಕರಣವನ್ನು 
ದಾಖಲಿಸಿ ವಶಪಡಿಸಿಕೊಂಡ ವಾಹನ ಮತ್ತು ಮದ್ಯವನ್ನು ಮುಂದಿನ ತನಿಖೆ ಕುರಿತು ಈ ಪ್ರಾಧಿಕಾರದ ಅನುಮತಿ ಪಡೆದು 
ಅಬಕಾರಿ ಉಪ ನಿರೀಕ್ಷಕರು, ಚಿಕ್ಕಮಗಳೂರು ತಾಲ್ಲೂಕು ಇವರಿಗೆ ಹಸ್ತಾಂತರಿಸಿದ ಮೇರೆಗೆ ತನಿಖೆ ಮುಂದುವರೆಸಿ 
ಮುಂದುವರೆದ ಪ್ರಥಮ ವರ್ತಮಾನ ವರದಿ ಸಂಖ್ಯೆ:5/2005 - 06, ದಿನಾಂಕ:30.06.2006 ರಲ್ಲಿ ದಾಖಲಿಸಿರುತ್ತಾರೆ . 

ವಶಪಡಿಸಿಕೊಂಡ ವಾಹನ ಹಾಗೂ ಮದ್ಯಕ್ಕೆ ಸಂಬಂಧಿಸಿದಂತೆ ಈ ಪ್ರಾಧಿಕಾರವು ಮುಟ್ಟುಗೋಲಿನ ನಡವಳಿಗಳನ್ನು 
ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಎ) ಅಡಿಯಲ್ಲಿ ಪ್ರಾರಂಭಿಸಿ ವಾಹನದ ಮಾಲೀಕತ್ವದ ಹಾಗೂ ಮೌಲ್ಯದ 
ವಿವರಗಳನ್ನು ನೀಡುವಂತೆ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಚಿಕ್ಕಮಗಳೂರು ಇವರಿಗೆ ಪತ್ರ ಬರೆದು, 
ವಶಪಡಿಸಿಕೊಂಡ ವಾಹನವನ್ನು ಸ್ವತ್ತುಗಳೊಂದಿಗೆ ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎಂದು ಕಾರಣ ಕೇಳಿ 

/ ವಾಹನದ ಮಾಲೀಕರಿಗೆ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43 ( ಬಿ) ಅಡಿಯಲ್ಲಿ ನೋಟಿಸ್ ಜಾರಿ 
ಮಾಡಲು ಕ್ರಮ ಕೈಗೊಂಡು, ಮುಂದುವರೆದು ವಾಹನದ ಮಾಲೀಕತ್ವದ ವಿವರ ಕೋರಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು 
ಹಾಸನ ಮತ್ತು ಕೋಲ್ಲಾಪುರ ಜಿಲ್ಲೆ ಮಹಾರಾಷ್ಟ್ರ ರಾಜ್ಯ ಇವರಿಗೆ ಪತ್ರ ಬರೆಯಲಾಗಿದೆ. 

ವಾಹನವು ಜಫ್ತಾಗಿ ಸುಮಾರು 3 ವರ್ಷ 2 ತಿಂಗಳು ಕಳೆದರೂ ಈ ಅವಧಿಯಲ್ಲಿ ವಾಹನದ ಕಾನೂನು ಬದ್ಧ 
ವಾರಸುದಾರರಾಗಲಿ ಅಥವಾ ವಾಹನದ ಮಾಲೀಕರಾಗಲೀ ಯಾರೋಬ್ಬರು ಪ್ರಾಧಿಕಾರದ ಮುಂದೆ ಹಾಜರಾಗಿ ಅಧಿಕೃತ 
ದಾಖಲಾತಿ ಪತ್ರಗಳೊಂದಿಗೆ ಹಕ್ಕು ಸಾಧಿಸದೆ ಇದ್ದುದರಿಂದ, ಅಂತಿಮವಾಗಿ ವಾಹನದ ಮಾಲೀಕರಿಗೆ ಪ್ರಾಧಿಕಾರದ ಮುಂದೆ 
ಅಧಿಕೃತ ದಾಖಲಾತಿಗಳೊಂದಿಗೆ ಹಾಜರಾಗಿ ಪ್ರಾಧಿಕಾರಕ್ಕೆ ಲಿಖಿತ ಮನವಿ ಸಲ್ಲಿಸಿ ವಾಹನದ ಮೇಲೆ ಹಕ್ಕು ಸಾಧಿಸಲು ಏಳು 
ದಿನಗಳ ಕಾಲಾವಕಾಶ ನೀಡಿ, “ಸಂಬಂಧಿಸಿದವರ ತಿಳುವಳಿಕೆಗಾಗಿ ” ಪತ್ರಿಕಾ ಪ್ರಕಟಣೆ ನೀಡಲಾಗಿದ್ದು , ಪತ್ರಿಕಾ ಪ್ರಕಟಣೆ 
ದಿನಾಂಕ:10 . 06 .2009 ರಂದು ರಾಜ್ಯ ಮಟ್ಟದ ದಿನಪತ್ರಿಕೆಯಾದ ವಿಜಯ ಕರ್ನಾಟಕ ಮತ್ತು ಜಿಲ್ಲಾ ಮಟ್ಟದ ದಿನಪತ್ರಿಕೆಯಾದ 
ಜನಮಿತ್ರ ಪತ್ರಿಕೆಯಲ್ಲಿ ಪ್ರಚುರಗೊಂಡಿರುತ್ತದೆ. ಪ್ರಚುರಗೊಂಡ ನಂತರದಲ್ಲೂ ವಾಹನದ ಮಾಲೀಕರು ಪ್ರಾಧಿಕಾರದ ಮುಂದೆ 
ಹಾಜರಾಗಿ ಲಿಖಿತ ಮನವಿಯನ್ನು ಸಲ್ಲಿಸಿರುವುದಿಲ್ಲ. 

ಮೊಕದ್ದಮೆಯ ನಡವಳಿಗೆ ಸಂಬಂಧಿಸಿದಂತೆ ಸಹಾಯಕ ಅಭಿಯೋಗ ನಿರ್ದೆಶಕರ ಅಭಿಪ್ರಾಯ ಪಡೆಯಲಾಯಿತು. 
ಸಹಾಯಕ ಅಭಿಯೋಗ ನಿರ್ದೆಶಕರು ತಮ್ಮ ಅಭಿಪ್ರಾಯದಲ್ಲಿ ಮೊಕದ್ದಮೆಯ ಕೃತ್ಯವು ವಾಹನದ ಮಾಲೀಕರ ಗಮನಕ್ಕೆ 
ಬಂದು ನಡೆದ ಕೃತ್ಯವಾಗಿರುವುದರಿಂದ ವಾಹನವು ಜಪ್ತಾದಾಗಿನಿಂದ ಈವರೆವಿಗೂ ದೀರ್ಘಕಾಲಾವಧಿಯ ಸಮಯದಲ್ಲಿ 
ಪ್ರಾಧಿಕಾರದ ಮುಂದೆ ಅಧಿಕೃತ ದಾಖಲಾತಿ ಪತ್ರಗಳೊಂದಿಗೆ ತಾವಾಗಲೀ ಅಥವಾ ತಮ್ಮ ನ್ಯಾಯಾವಾದಿಗಳ 
ಮುಖಾಂತರವಾಗಲೀ ಹಾಜರಾಗದೇ ಇರುವುದರಿಂದ ಇವರು ಮೊಕದ್ದಮೆಯ ಕೃತ್ಯದಲ್ಲಿ ಶಾಮೀಲಾಗಿರುವುದು 
ಸ್ಪಷ್ಟವಾಗಿರುವುದರಿಂದ ವಾಹನವನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲು ಅಭಿಪ್ರಾಯ ಪಟ್ಟಿರುತ್ತಾರೆ. 

ಲಭ್ಯವಿದ್ದ ದಾಖಲೆಗಳು ಹಾಗೂ ಆಧಾರಗಳನ್ನು ಗಮನಿಸಿದಾಗ ಸಹಾಯಕ ಅಭಿಯೋಗ ನಿರ್ದೆಶಕರ ವಾದವನ್ನು 
ಪುರಸ್ಕರಿಸಲು ಯೋಗ್ಯವೆಂದು ಪ್ರಾಧಿಕಾರಕ್ಕೆ ಮನವರಿಕೆಯಾಗುತ್ತದೆ. ಕಾರಣ , ವಾಹನದ ಮಾಲೀಕರು ಪ್ರಾಸಿಕ್ಯೂಷನ್ 
ಮಾಡಿರುವ ಆರೋಪಗಳನ್ನು ಅಲ್ಲಗಳೆಯಲು ಸಂಪೂರ್ಣ ನಿರ್ಲಕ್ಷರಾಗಿರುವುದರಿಂದ ಅಲ್ಲದೆ ಕಲಂ 43ರ ಅಡಿಯಲ್ಲಿ, 
ಪ್ರಕರಣವನ್ನು ಪತ್ತೆಹಚ್ಚಿದ ಒಂದು ತಿಂಗಳೊಳಗಾಗಿ ಆರೋಪಿ ಇಲ್ಲದ ಅಥವಾ ಆರೋಪಿ ಪತ್ತೆಯಾಗದೇ ಇದ್ದಲ್ಲಿ ಮತ್ತು 
ವಶಪಡಿಸಿಕೊಂಡ ಸ್ವತ್ತುಗಳು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲು ಬಾದ್ಯವಾಗಿದ್ದಲ್ಲಿ, ಯಾರೋಬ್ಬರು ಸದರಿ ಸ್ವತ್ತುಗಳು ಕಾನೂನು ಬದ್ಧವಾಗಿವೆ ಎಂಬ ಸಾಕ್ಷ್ಯಧಾರಗಳನ್ನು 
ಹಾಜರುಪಡಿಸದೇ ಇದ್ದಲ್ಲಿ ಅಂತಹವುಗಳನ್ನು ಕಲಂ 43( ಸಿ) ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳ 
ಬಹುದಾಗಿದ್ದು , ಮೊಕದ್ದಮೆಯ ಶೀಘ್ರ ವಿಲೇವಾರಿ ದೃಷ್ಟಿ, ಸರ್ಕಾರದ ರಾಜಸ್ವದ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಈ 


೩೫೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 

ಭಾಗ - ೩ 
ಮೊಕದ್ದಮೆಯನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ ನಡವಳಿಗಳನ್ನು ಜರುಗಿಸಿ 
ಇತ್ಯರ್ಥಗೊಳಿಸುವುದು ಸಮಂಜಸವೆಂದು ಮನವರಿಕೆಯಾದ ಕಾರಣ ಕೆಳಕಂಡ ಆದೇಶ. 

“ ಆದೇಶ” 
ಕೆ. ಸಿ. ಹರಿದಾಸ್, ಅಧಿಕಾರಯುತ ಅಧಿಕಾರಿ ಹಾಗೂ ಡೆಪ್ಯೂಟಿಕಮೀಷನರ್ ಆಫ್ ಎಕ್ಸೆಸ್, ಚಿಕ್ಕಮಗಳೂರು ಜಿಲ್ಲೆ, 
ಚಿಕ್ಕಮಗಳೂರು ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಬಿ) ಅಡಿಯಲ್ಲಿ ಅನುಸರಿಸಬೇಕಾದ 
ಕ್ರಮಗಳನ್ನು ಜರುಗಿಸಿ 43( ಎ) ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪೊಲೀಸ್ ಉಪ ನಿರೀಕ್ಷಕರು, ಟೌನ್ 
ಪೊಲೀಸ್ ಠಾಣೆ, ಚಿಕ್ಕಮಗಳೂರು ಇವರ ಕ್ರೈಂ ನಂ .192 /2006 , ದಿನಾಂಕ: 25.04 . 2006ರಲ್ಲಿ ವಶಪಡಿಸಿಕೊಳ್ಳಲಾದ ವಾಹನ 
ಸಂಖ್ಯೆ: ಎಂಜಿಜೆ -955 ( ಮಾರುತಿ ಓಮ್ನ ವ್ಯಾನ್) ಅನ್ನು ಕರ್ನಾಟಕ ಅಬಕಾರಿ ಕಾಯ್ದೆ , 1965ರ ಕಲಂ 43( ಸಿ) ಅಡಿಯಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿರುತ್ತೇನೆ. 

ಈ ಆದೇಶವನ್ನು ಇಂದು ಅಂದರೆ 3ನೇ ಜುಲೈ 2009 ರಂದು ಬೆರಳಚ್ಚುಗಾರರಿಗೆ ಉಖಲೇಖನ ಕೊಟ್ಟು 
ಗಣಕಯಂತ್ರದಲ್ಲಿ ಬೆರಳಚ್ಚಿಸಿದ ನಂತರ ತಪ್ಪುಗಳನ್ನು ತಿದ್ದಿ ಮುಕ್ತ ನ್ಯಾಯಾಲಯದಲ್ಲಿ ಘೋಷಿಸಲಾಯಿತು. 
ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಯಲ್ಲಿ ಬರುತ್ತದೆ. 

ಅಧಿಕಾರಯುತ ಅಧಿಕಾರಿ ಹಾಗೂ 
ಪಿ . ಆರ್ .728 

ಡೆಪ್ಯೂಟಿ ಕಮೀಷನರ್ ಆಫ್ ಎಕ್ಸೆಸ್ 

ಚಿಕ್ಕಮಗಳೂರು ಜಿಲ್ಲೆ , ಚಿಕ್ಕಮಗಳೂರು. 
OFFICE OF THE 5TH A . C .M . M . COURT, BANGALORE CITY 

DraftNotification Dated :22nd September, 2009 
It is here by to the general public that the following unclimed Motor Vehicles are in the custody of 
Hulimavu Police Station , Bangalore city which are Seized under Virious Crime Cases . 

SI. CRNO & P .F .No . Name of the Motor Vehicle Eng No . Chassis No. 
No. SEC of 

& Reg No. 


Law 


63 / 07 U / S | 41/ 07 
379 IPC 
63/ 07 U / S | 44 / 07 
379 IPC 
62/ 08 U / S | 45 /08 
379 IPC 


4 , 


62/08 U / S | 54/08 
379 IPC 


5 . 


| 


62 / 08 U / S | 56/08 
379 IPC 


| One Ambossodor Car D283022 

111 - 41061 
CAO - 3159 Colour white 
One Maruti Car 

1320075 

1131620 
KA-02 -N -2694 Colour white 
One Skoda Car No . EGR- 30036 TMBCGE10 - 66a 
TN-09- AT- 7009 Silver 

009313 
Colour 
One Ashoka Leyland Tipper | UPE- 441563 UPH -126021 
Lorry No. UP -64-K -3447 , 
Yellow Colour 
One Tata Tipper Lorry No. | XPE -439019 WPE- 627699 
TN -20- AC - 9959 Yellow 
Colour 
One Tata Chassy Lorry No. ARZ - 10177913 - 44426ARZ 
MH- 06 - AC - 9935 , Yellow 

M - 227 

704106 
Colour 
One Santro Car No . 

G4HD3C - 50481 | 309030384 
TN -37 -AC -0339 White 

MALAB51HR3M 
Colour 

372007 
One Tata Lorry No. 

62149958 - QQ 426010-FZZ 
TN - 04 - H - 8155 

711914 


6 . [ 62/08 U/ s | 58/08 

379 IPC 


7 , 


50/08 U/ s | 79/08 
379 IPC 


8 . | 50/ 08 U / s | 80/ 08 

379 IPC 


287 - 2 


೩೫೪೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 
P .F .No . Name of the Motor Vehicle Eng No . 

& Reg No . 


Chassis No . 


No. 


03 . 


83 /08 


Tampared 


Tampared 


CRNO & 
SEC of 

Law 
50 /08 U /S 
379 IPC 
50 /08 U / S 
379 IPC 
206 /08 U /S 
379 IPC 


83 /08 


Tampared 


Tampared 


18 /09 


ST- 91- IM -653352 


One Scorfio Car 
TN - 39 -K - 4019 Colour Block 
One Tavera Car 
TN -07 - AD -5409 Colour red 
One Maruti Van 
KA -01-M - 2319 Colour 
Cement 
One Scorfio Car 
KL - 16 - A - 3030 Colour, Silver 
One Bajaj Pulsar M /C No. 
KA - 05 -HD -8677 
One Bajaja Pulsar M /C No. 
KA -04 -K -4217 


11. 


12. 


BF -44A13936 MAITA -2BFC42A 

62299 
DHGBNK 

MD2DHDHZZNC 
14973 

K -77100 
DJGBRB-40620 MDZDHDJZZPC 

B -51905 


13 . 


14 . 


MD625AF1X61C 


206 /08 U / S 18 /09 
379 IPC 
206 /08 U /S | 14 /09 
379 IPC 
206 /08 U /S 21/09 
379 IPC ITOM 

No- 2 
9 /08 U /S 5 / 08 
392 IPC 
16 /08 U /S 12 /08 
392 IPC 
117 /08 U /S 48 /08 
392 IPC 
211/08 U /S 91 /08 
399 -402 
IPC 


20504 


15 . 


LI- 109640 


One TVS Victor M / C 

OF1C61515160 
No .KA -03-EV - 188 
One Yamaha M /C No. CKN - 109640 
8454 
One Kenetic Honda Moped 400467NIF - JA 
No .KA -05 - Q -5172 
One Yamaha M /C No. AP - ILI-561944 
26 - D - 370 


16 . 


17 . 


95M - ILI-561944 


18 . 


94 /08 


M /C 4TL524021 


02C4TL524021 


211/08 U /S 
399 -402 
IPC 


One Yamaha- 135 
No.KA- 05 -EJ-3623 


19 . 


OOIL -5313510 


One Yamaha - 135 M /C NO - IL -5313510 
Number 
One Bajaj Pulsar M /C DHGBMB 
No.KA-51 -J-5365 

95495 


20 . 


MD2DHDHZZNC 
B -58167 


21. 


272 /08 U / S | 110 /08 
379 IPC 
67/09 U /S 50 /09 
399 -402 
IPC 
289/08 U /S 117 /08 
399 -402 
IPC 
55/08 U /S 25 /08 
392 IPC 
119 /09 U /S | 67 /09 
457- 380 
IPC 


One TVS APACHI M /C OE3N -62084580 MD6211HE3X6Z 
No.KA -07 - Q - 275 

N -84198 


22 . 


96K - 1L -5043001 


One RX Yamaha M /C DL -1503298 
No.KA - 05 -U -7069 
One Bajaj Pulsar M /C DHGBNH 
No. TN - 10 - Q -9754 

80402 


23 . 


MD2DHDHZZNC 
H -42247 


2398 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್ ೧, ೨೦೦೯ 
P . F .No . Name of the Motor Vehicle Eng No. 

& Reg No. 


SI. 
No . 


207 - 2 
Chassis No. 


CRNO & 
SEC of 

Law 
119/09 U /S 
457 -380 


24 . 


67 /09 


One Bajaj Pulsar 
No.KA-01 -ED -7547 


M /C | DHGBNG 

54812 


MD2DHDHZZNC 
G - 56109 


IPC 


Any person s having right to clime the above vehicles shall approach the Hulimavu Police Station 
With Necessary documents with in one Month from the date of this publication any claims recieved after 
the due date will no be entertained. 

Police Inspector 
PR - 921 

Hulimavu Police Station , Bangalore City . 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr-F - 39 /2009 
Applicants : 

Vis 

Respondents : 
1. Iqbal begum Wlo Late Md Rustum , 1. M /s Mahindra Nivaster Automotives Ltd ., 
Age :50 years Occ . House hold R /o Chota Zaheerabad Dist: Medak . 
Hyderabad . Now at Muskan Hotel Near 2 . D . M . United India Insurance Co .Ltd ., Super 
Gawan chowck Khuni Chabutra Bidar and MarketGulbarga . 
5 others . 

PROCLAIMATION 
Sri/Smt Iqbal begum W /o . Flo . S /o Late Rustum Rlo Chuta Hyderabad now at Gawan chowck 
khuni Chabutra Bidar. have /has filed application in this court claiming compensation stating that Late : Md 
Rustum was working as Driver Under the Respondent No. R -I he met with an accident arising out of and 
during the course of employment as a result he died on 02 .01.2009. 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter. 

Commissioner for Workmen s 
PR - 909 

Compensation , Bidar . 
IN THE COURT OF COMMISSIONER FOR WORKMEN S COMPENSATION BIDAR 

No .LOB /WCA /Cr-F -40 /2009 
Applicants : 

Vis 

Respondents : 
1. Laxmi W /o Late Sainath , Age : 31 years 1. Md Mukheem Slo M . A . Hameed , Age:45 years . 
occu . House hold R /o Behind National occu . J.E . working in Miner Irrigation Sub -Division 
College Bidar Sharan nagar, Bidar & 3 Naubad Bidar, R /o Sharan nagar Bidar, Clo 
others. 

Executive Engineer, Minor Irrigation Sub Division , 

Naubad Bidar. 

PROCLAIMATION 
Sri /SmtLaxmi W /o .Flo . S /o Late Sainath R /o Sharan Nagar Bidar have/has filed application in this 
court claiming compensation stating that Late: Sainath was working as Labour Under the Respondent 
No.I he met with an accident arising out of and during the course of employment as a result he died on 
29 .05 .2008 . 

Wherefore , it is hereby notified for the information of these concerned that other dependents if 
any may file their claim application and objections within 30 days from the date of publication of this 
proclaimation , if no applications on objections are received within the specified date the court will 
proceeded further in the matter. 

Commissioner for Workmen s 
PR -910 

Compensation , Bidar . 


